ಮಾತುಕತೆ ೪೬ 
ನೀನಾಸಮ್‌ ಹೆಗ್ಗೋಡು (ಸಾಗರ) ಕರ್ನಾಟಕ ೫೭೭ ೪೧೭ 
ದೂರವಾಣಿ: ೦೮೧೮೩-೬೫೬೪೬ 

ಖಾಸಗಿ ಪ್ರಸಾರದ ತ್ರೈಮಾಸಿಕ ಸಂಪರ್ಕಪತ್ರ 
(ಫೆಬ್ರವರಿ-ಮೇ- ಆಗಸ್‌ *-ನವೆಂಬರ್‌) 


ಸಂಪಾದಕ: ಜಶವಂತ ಜಾದವ್‌ 
ಸಹ ಸಂಪಾದಕ: ವೆಂಕಟರಮಣ ಐತಾಳ್‌ ಬಿ. ಆರ್‌. 


ವಾರ್ಷಿಕ ವರ್ಗಣಿ: ಇಪ್ಪತ್ತೈದು ರೂಪಾಯಿ 
ಅಕ್ಷರ ಜೋಡಣೆ: ಅಕ್ಷರ ಮ ಹೆಗ್ಗೋಡು 
ಮುದ್ರಣ: ಅಶ್ವಿನಿ ಗ್ರಾಫಿಕ್ಸ್‌, ಅರಳೇಪೇಟೆ, ಬೆಂಗಳೂರು 


ಮೇ ೧೯೯೮ ವರ್ಷ ಹನ್ನೆರಡು ಸಂಚಿಕೆ ಎರಡು : 


. ನೀನಾಸಮ್‌ ರಂಗಶಿಕ್ಷಣ ಕೇಂದ್ರ, ಹೆಗ್ಗೋಡು- ಪ್ರಕಟಣೆ / ಪುಟ೧ 
.- ಮೂಕ ಸಹ್ಯಾದ್ರಿಗೆ ಮಾತುಕೊಟ್ಟವಳು (ಕೆ.ವಿ. ಸುಬ್ಬಣ್ಣ) / ಪುಟ ೨ 
. ಮನು ಸಮ್ಮುಖದಲ್ಲಿ ಸ್ವಗತ (ಮಹಾತ್ಮ ಗಾಂಧಿ)/ ಪುಟ ೧೧ 
ನೂರೊಂದು : ನಿಷ್ಠೆ-ನೂರೊಂದು ರಾಷ್ಟ್ರ: ಸಂಕ್ರಮಣಾವಸ್ಥೆಯಲ್ಲಿ ರಾಷ್ಟ್ರಪ್ರಭುತ್ವಗಳು 
ಡಿ.ಆರ್‌. ನಾಗರಾಜ್‌ / ಪುಟ ೧೪ 
. ಐತಿಹ್ಯಮಾಲೆಯ ಕಥೆಗಳು (ಕೊಟ್ಟಾರತ್ತಿಲ್‌ ಶಂಕುಣ್ಣಿ - 
ಅನು: ಬಿ. ಆರ್‌. ವಿ. ಐತಾಳ) / ಪುಟ ೨೬ 
. ಪುಸ್ತಕ ಅವಲೋಕನ-ಕೂಡಿಯುಟ್ಟಂನಲ್ಲಿ ಸ್ತ್ರೀಯರ ಪಾತ್ರ (ಬಿ.ಆರ್‌. ವಿ. ಐತಾಳ) / ಪುಟ ೩೦ 
ನೀನಾಸಮ್‌ ವರದಿಗಳು - ನೀನಾಸಮ್‌ ರಂಗಶಿಕ್ಷಣ ಕೇಂದ್ರ / ಪುಟ ೩೪ 
. ರಂಗಸಂವಾದ: ಇವತ್ತಿನ ಭಾರತದಲ್ಲಿ ರಂಗಪ್ರಯೋಗ (ವರದಿ) / ಪುಟ ೩೫ 
, ನೀನಾಸಮ್‌ ಪ್ರತಿಷ್ಠಾನ: ಐವತ್ತನೆಯ ಕಾರ್ಯಕ್ರಮದ ಹೊಸ್ತಿಲಲ್ಲಿ / ಪುಟ ೩೯ 


೫ ೪ ಉಭ ಟ೦ಿ 


ಇ ೧೧೧ 


11111111111 11117 1/17 1998 (37848 1215508 ೨) 
711೫/%5/41/ 0೮೩೫೧೫8117 1೫£8?/5 1.೯11 

7001151171 ೧1881 ೧೯8;1//77,1110;1೦%. 

ಗಿ 41, 50850817101: ॥೩.25(11/೯17117/' 11/8 ಸ್‌: 
708 7೩11೪/4171 ೮1೫೮೬1.111೦01! 

17/5111 11760001 (54೮1೧) 11117111 577 417 





ನೀನಾಸಮ್‌ ರಂಗಶಿಕ್ಷಣ ಕೇಂದ್ರ, ಹೆಗ್ಸೋಡು - 
(ಸಾಗರ-ಶಿವಮೊಗ್ಗ) 
`'ಡಿಪ್ಲೋಮಾ ಇನ್‌ ಥಿಯೇಟರ್‌ ಆರ್ಟ್ಸ್‌ 


ಪ್ರಕಟಣೆ 


ಕರ್ನಾಟಕ ರಾಜ್ಯ ಸರಕಾರದ ಮಾನ್ಯತೆ ಪಡೆದಿರುವ ನೀನಾಸಮ್‌ ರಂಗಶಿಕ್ಷಣ 
ಕೇಂದ್ರ ೧೯೯೮-೯೯ನೇ ಸಾಲಿನ ಪ್ರಶಿಕ್ಷಣಕ್ಕೆ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು 
: ಆಹ್ವಾನಿಸುತ್ತದೆ. ಪ್ರವೇಶಕ್ಕೆ ಕನಿಷ್ಠ ವಿದ್ಯಾರ್ಹತೆ ಸೂ; ಎಸ್‌.ಎಲ್‌.ಸಿ. ಇರಬೇಕು. 
ಪದವೀಧರರಿಗೆ ಆದ್ಯತೆ ಇರುತ್ತದೆ. ರಂಗಭೂಮಿಯಲ್ಲಿ ಆಸಕ್ತಿಯಿದ್ದು, ಸ್ವಲ್ಪಮಟ್ಟಿನ 
ಅನುಭವ ಇರಬೇಕಾದ್ದು ಅಗತ್ಯ. ವಿದ್ಯಾರ್ಥಿ ವಿದ್ಯಾ ್ಯರ್ಥಿನಿಯರಿಗೆ ಊಟ, ವಸತಿ 
' ವ್ಯವಸ್ಥೆಯಿದೆ. ಎಲ್ಲರಿಗೂ ವಿದ್ಯಾರ್ಥಿ ವೇತನ ದೊರೆಯುತ್ತದೆ. 

ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ರಂಗಕಲ್ಪನೆ, ರಂಗ ಇತಿಹಾಸ, ನಾಟಕ ಇತಿಹಾಸ, 
ರಂಗನಟನೆ, ರಂಗಸಿದ್ಧತೆ, ರಂಗವ್ಯವಸ್ಥೆ ಮುಂತಾಗಿ ವಿಸ್ತಾರವಾದ ಸೈದ್ದಾಂತಿಕ ಹಾಗೂ 
ಪ್ರಾಯೋಗಿಕ ಶಿಕ್ಷಣ ಿಟಲಾಗುತದ: ಕೇಂದ್ರದ ನುರಿತ ಅಧ್ಯಾಪಕರುಗಳಲ್ಲದೆ 
ಹೊರಗಿನ ತಜ್ಞ ರನ್ನು ಕರೆಸಿ ಸಾಕಷ್ಟು ಪ್ರಬುದ್ಧ ಶಿಕ್ಷಣ ಕೊಡಲಾಗುತ್ತದೆ. ಒಳ್ಳೆಯ 
ಗ್ರಂಥಭಂಡಾರ ಹಾಗೂ ದೃಶ್ಯಶ್ರವ್ಯ ಪರಿಕರಗಳ ಅನುಕೂಲತೆಯಿದೆ ``'ಿದ್ಯಾರ್ಥಿ 
ವಿದ್ಯಾರ್ಥಿನಿಯರು ಪ್ರತಿದಿನ ಸುಮಾರು ೧೨ ಗಂಟೆಗಳಷ್ಟು ಅಭ್ಯಾಸದಕ್ಲಿ 
ತೊಡಗಿರಬೇಕಾಗುತ್ತದೆ. 

ಪ್ರಾಸ್ಪೆಕ್ಟಸ್‌ ಮತ್ತು ಪ್ರವೇಶಪತ್ರಕ್ಕೆ ರೂ.೨೦-೦೦ ಕಳಿಸಿ ಬರೆದುಕೊಳ್ಳಬಹುದು.. 
ಪ್ರವೇಶಪತ್ರವನ್ನು ಭರ್ತಿಮಾಡಿ ೨೫-೬-೯೮ ಗುರುವಾರದೊಳಗ ನೀನಾಸಮ್‌ 
_ ರಂಗಶಿಕ್ಷಣ ಕೇಂದ್ರ, ಹೆಗ್ಗೋಡು, ಸಾಗರ, ಶಿವಮೊಗ್ಗ ೫೭೭ ೪೧೭ ಈ ವಿಳಾಸಕ್ಕೆ 
ತಲುಪುವಂತೆ ಕಳಿಸಬೇಕು. ೫-೭-೯೮ ಭಾನುವಾರ ಬೆಳಿರ್ಗ್ಗೆ ಗಂಟೆಗೆ ಅಭ್ಯರ್ಥಿಗಳು 
ತಮ್ಮ ವೆಚ್ಚ ಕದಲ್ಲೆ ಕ್ಲೇ ಆಯ್ಕೆಯ ಸಂದರ್ಶನಕ್ಕಾಗಿ ಹೆಗ್ಗೋಡಿಗೆ ಬಂದು ಹಾಜರಾಗಬೇಕು. 
ಸಂದರ್ಶನಕ್ಕೆ ಪ್ರತ್ಯೇಕ ಕೂಳೆ ಕಳಿಸುವುದಿಲ್ಲ. 


ಹೆಸ್ಗೋಡು ಪ್ರಾಂಶುಪಾಲರು 
೧೫-೩-೧೯೯೮: - ನೀನಾಸಮ್‌ ರಂಗಶಿಕ್ಷಣ ಕೇಂದ್ರ 


ಮೂಕ ಸಹ್ಯಾದ್ರಿಗೆ 
ಮಾತುಕೊಟ್ಟವಳು 


ಜೊ 6 ಸುಬ್ಬಣ್ಣ 
₹ೌ8 


ಮಾರ್ಚ್‌ ೧೪ರ (೧೯೯೮) ತುದಿರಾತ್ರಿಯಲ್ಲಿ ಡಾ. ಕುಸುಮಾ ಸೊರಬ ಅವರು 
ಅತ್ಯಂತ ಅನಿರೀಕ್ಷಿತವಾಗಿ, ಅನೂಹ್ಯವಾದ ರೀತಿಯ ರಸ್ತೆ ಅಪಘಾತದಲ್ಲಿ 
ತೀರಿಕೊಂಡರು. ಅದಾಗಲೇ ವೃತ್ತಪತ್ರಿಕೆಗಳು ಮುದ್ರಣಗೊಂಡು ವಾಹನವೇರಿ 
ಹಂಚಿಕೆಗೆ ಹೊರಟುಬಿಟ್ಟಿದ್ದವು. ಮಾರನೆಯ ದಿನದ ನಮ್ಮ ಪತ್ರಿಕೆಯ ಮುಖಪುಟದಲ್ಲಿ 
ನೋಡಿದರೆ, ಕಲಾವಿದೆ ಚಿಂದೋಡಿ ಲೀಲಮ್ಮನವರ ಬೆಳಗಾವಿಯ ರಂಗಕುಟೀರಕ್ಕೆ 
ಬೆಂಕಿಬಿದ್ದ ಸುದ್ದಿಯಿತ್ತು; ಒಳಗಿನ ಒಂದು ಪುಟದಲ್ಲಿ, ಒಂದು ಬದಿಗೆ ಕುಸುಮಾ ಅವರ 
ನಿಧನದ ಸುದ್ದಿಯೂ ಪ್ರಕಟವಾಗಿತ್ತು. ನಮ್ಮ ಆಕಾಶವಾಣಿ ದೂರದರ್ಶನಗಳು ಈ 
ಸುದ್ದಿಯ ಬಗ್ಗೆ ಆಸಕ್ತಿ `ತಾಳಲಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, 
ರಾಜಧಾನಿಯ ನಾಯಕ ರಾಜಕಾರಣಿಗಳಾಗಲಿ ಈ ನಿಧನದ ಬಗ್ಗೆ ಸ್ಪಂದಿಸಲಿಲ್ಲ. 
ಮಂಗಳೂರು ಸಮ್ಮೇಲನದಲ್ಲಿ ಇಂಗ್ಲಂಡ್‌ನ ರಾಜಪತ್ನಿಯಾಗಿದ್ದ ಡಯಾನಾ ಬಗ್ಗೆಯೂ 
ಚರ್ಚಿಸಿದಂಥ ಕನ್ನಡ ಸಾಹಿತ್ಯಪರಿಷತ್ತಿಗೆ, ಕುಸುಮಾ ಅವರು ಒಬ್ಬ ಮುಖ್ಯ ಕನ್ನಡಿತಿ 
ಅಂತ ಪ್ರಾಯಶಃ ಗೊತ್ತಿರಲಿಲ್ಲ, ಗೊತ್ತಾಗಲೂ ಇಲ್ಲ. 

ಮೇಲಿನ ಮಾತುಗಳನ್ನು ಖೇದದಿಂದಾಗಲಿ ವ್ಯಂಗ್ಯದಿಂದಾಗಲಿ ದೂರಿ 
ಹೇಳುತ್ತಿಲ್ಲ. ಇವೆಲ್ಲಾ ಒಂದು ರೀತಿಯಲ್ಲಿ ಸಹಜವಾದದ್ದೇ. ". ಅಪತ್ರಿಕಾ ವಾರ್ತೆ' 
ಅಂತ ಕುವೆಂಪು ಹೇಳುತ್ತಿದ್ದರಲ್ಲ? ಕುಸುಮಾ. ಸು ಕೆಲಸವೆಲ್ಲ ಜಾ 
"ಅಪತ್ರಿಕಾಕ್ರಿಯೆ'ಯೇ. 

ಕಳೆದ ಹತ್ತು ವರ್ಷಗಳ ನಮ್ಮ ವ್ರತ್ತಪತ್ರಿಕೆಗಳನ್ನು ತೆಗೆದುನೋಡಿ. ನಮ್ಮ ಲ್ಡಿ 
ದೂರದರ್ಶನ ಬಂದಮೇಲೆ, ಬಿಸಿಸುದ್ದಿಗಳನ್ನು ಅದು ತತ್ತತ್‌ ಕ್ಷಣದಲ್ಲೇ ಚಿತ್ರವತ್ತಾ ಗಿ 
ಸರಬರಾಜು ಮಾಡಿಬಿಡುತ್ತದೆ. ಹಾಗಾಗಿ ಪತ್ರಿಕೆಗಳಿಗೆ ತಾಜಾ ಸುದ್ದಿ ಉಳಿಯುವುದಿಲ್ಲ. 
ಪ್ರಸಾರವಾಗಿರುವ ಸುದ್ದಿ ಗಳನ್ನೇ ಅವು, ಹಲವು ಹತ್ತು ಮಸಾಲೆಗಳನ್ನು ಕೂಡಿಸಿ 
" ಕುತೂಹಲದ ಕಥೆಯಾಗಿ ಮಾಡಿ ಹಂಚುತ್ತ ಜನರನ್ನು ಸೆಳೆದುಕೊಳ್ಳಬೇಕು. ಈ ಹತ್ತು 
ವರ್ಷದ ಪತ್ರಿಕೆಗಳ ತುಂಬ ನಮ್ಮ ದೇಶದಲ್ಲಿ ನಡೆದಿರುವ ದುರಾಚಾಳ್ಟೆ 


೩ 


` ಭ್ರಷ್ಟಾಚಾರ-ಅನಾಚಾರ-ಅತ್ಯಾಚಾರಗಳ ಅಸಂಖ್ಯಾತ ರೋಚಕ ಕಥಾವರದಿಗಳನ್ನು 
ನೀವು ಕಾಣಬಹುದು. ಆದರೆ ಈ ಅವಧಿಯಲ್ಲಿ, ನಮ್ಮ ಕನ್ನಡದಲ್ಲೇ ಮೂಲೆಮೂಲೆ 
_ ಗಳಲ್ಲಿ ದಲಿತ-ರೈತ-ಕನ್ನಡ-ಪರಿಸರ-ಬಳಕೆದಾರ ಕಿರು ಜನಾಂದೋಲನಗಳು 
: ನಡೆದುಬಂದವಲ್ಲ, ಅವುಗಳ ಸುದ್ದಿ ಈ ಪತ್ರಿಕೆಗಳಲ್ಲಿ ದೊರಕಲಿಕ್ಕಿಲ್ಲ. ಈ ಚಳುವಳಿಗೆ 
ಸಂಬಂಧಿಸಿ ಎಲ್ಲೋ ಒಮ್ಮೊಮ್ಮೆ ನಡೆದ ದೊಡ್ಡ ಹಲ್ಲೆ ದಾಂಧಲೆಗಳೋ ಪೊಲೀಸ್‌ 
ದೌರ್ಜನ್ಯ ಹಿಂಸೆ ಅತಿರೇಕಗಳೋ ಪ್ರಕಟವಾಗಿರಬಹುದಲ್ಲದೆ, ನಮ್ಮ ಅಸಂಖ್ಯಾತ ಹಳ್ಳಿ 
ಕಿರುಪಟ್ಟಣಗಳಲ್ಲಿನ ಸಮುದಾಯಗಳು ಈ ಚಳುವಳಿಗಳ ಮೂಲಕ ಕೊಂಚ ಕೊಂಚ 
. ಎಚ್ಚರಗೊಳ್ಳುತ್ತ ತಪ್ಪತ್ತ ತಾಗುತ್ತ, ತಮ್ಮ ತಪ್ಪುಗಳಿಂದಲೂ ಕೊಂಚ ಕಲಿತುಕೊಳ್ಳುತ್ತ 

ನಡೆದಿರುವುದರ ಸತ್ತ್ವ್ರಚಿತ್ರವು ಹಗಲುನೋಟದ ಸುದ್ದಿಗಣ್ಣುಗಳಿಗೆ ಕಾಣಿಸಿಲ್ಲ. 
ಹೊನ್ನಾವರ ಕರಾವಳಿ ಹಳ್ಳಿಯ ಸಾಮಾನ್ಯ ಶ್ರಮಿಕ ಕುಟುಂಬದ ಒಂದು 
ಹೆಣ್ಣುಕೂಸು, ಹುಬ್ಬಳ್ಳಿ, ಮುಂಬೈತನಕ ಹಟದಿಂದ ಹಣಗಿ ಹೋಗಿ ದಾದಿವೃತ್ತಿ- 
' ವೈದ್ಯಕೀಯ ಕಲಿತು, ಕೊನೆಯಲ್ಲಿ ಸರ್ಜನ್‌ ಕೂಡಾ ಆಗಿದ್ದು, ಅದಾಗಿಯೂ ಊರಿಗೆ 
ಮರಳಿ ಬಂದದ್ದು, ಇಲ್ಲಿ ಡಾ. ಕುಸುಮಾ ಸೊರಬ ಎಂಬುದು ಅಂಚೆವಿಳಾಸಕ್ಕಷ್ಟೇ 

' ಉಳಿದು ಆಕೆ "ಕುಸುಮಕ್ಕ'ನಾದದ್ದು ಇವೆಲ್ಲವೂ "ಅಪತ್ರಿಕಾ ಪ್ರಕ್ರಿಯೆ'ಗಳೇ. 

". ಕುಸುಮಾ ಅವರು ಕಲಿಯುವಾಗಲೂದುಡಿದುಕೊಳ್ಳಬೇಕಾಗಿತ್ತು. ಅನಂತರ, 
ಸರ್ಜನ್‌ ಆದಮೇಲೆ ಗುಜರಾತಿನಲ್ಲಿ ಎರಡು ವರ್ಷ ವೈದ್ಯಕೀಯ ವೃತ್ತಿಯಲ್ಲಿ 
ದುಡಿದರು. ೧೯೭೭ರಲ್ಲಿ ಅವರು ಆ ಬಗೆಯ ದುಡಿಮೆಯನ್ನು ಬಿಟ್ಟು ಹೊನ್ನಾವರದ 
ಬಳಿಯ ಕಾಸರಕೋಡಿಗೆ ಬಂದು ನೆಲೆಸಿದರು; ಅದೇ ವರ್ಷ ಅಲ್ಲಿ "ಸ್ನೇಹಕುಂಜ' ಮತ್ತು 
"ವಿವೇಕಾನಂದ ಆರೋಗ್ಯಧಾಮ'ಗಳನ್ನು ಆರಂಭಿಸಿದರು. ಪಂಡಿತ ತಾರಾನಾಥರ 

" "ಪ್ರೇಮಾಯತನ', ಬೇಂದ್ರೆಯವರ "ಗೆಳೆಯರ ಗುಂಪು' ಇತ್ಯಾದಿ ಪ್ರೇಮ-ಗೆಳೆತನ 
. ಕೇಂದ್ರಿತ ಸಂಘಟನೆಗಳ ಕನ್ನಡ ಪರಂಪರೆಯಲ್ಲೇ ಕುಸುಮಾರ "ಸ್ನೇಹಕುಂಜ'ವು 

`ರೂಪುಗೊಂಡಿತೆಂಬುದನ್ನು ಇಲ್ಲಿ ನೆನೆದುಕೊಳ್ಳಬೇಕು. ತಮ್ಮ ಆರೋಗ್ಯಧಾಮದಲ್ಲಿ 
_ ಅವರು ಅಲೊಪತಿ ಪದ್ಧತಿಗಿಂತ ಹೆಚ್ಚಾಗಿ ಪ್ರಕೃತಿ-ಯೋಗ-ಆಯುರ್ವೇದ-ನಾಟಿ 
ಚಿಕಿತ್ಸೆಗಳ ಬಗ್ಗೆ ಹೆಚ್ಚಿನ ಗಮನಕೊಟ್ಟರು. ಔಷಧ ಚಿಕಿತ್ಸೆಗಳು ಸಾಮಾನ್ಯರಿಗೆ ಬಲು 
ಅಗ್ಗವಾಗಿ ದೊರೆಯುವಂತೆ ಮಾಡಿದರು; ೧೫ ರೂ.ಗೆ ಒಂದು ಹೆರಿಗೆ ಮಾಡಿಸಿ 
ಕಳಿಸುತ್ತಿದ್ದರು. ಆಮೇಲೆ ಇನ್ನೂ ಕೆಲವು ಅಂಥ ಗ್ರಾಮೀಣ ಆರೋಗ್ಯಕೇಂದ್ರಗಳನ್ನು 
ತೆರೆದರು. ಔಷಧ ಮೂಲಿಕೆಗಳ ಒಂದು ಮೂಲಿಕಾವನವನ್ನು ರೂಪುಗೊಳಿಸಿ 
` ರೂಢಿಸಿದರು. ಾ 


: ಇಷ್ಟಾದರೂ ವೈದ್ಯಕೀಯವು ಅವರ ಚಟುವಟಿಕೆಗಳ ಒಂದು ಬಲು ಚಿಕ್ಕ 


೪ 


ಭಾಗವಷ್ಟೇ. ಕಳೆದ ಸು.೨೦ ವರ್ಷಗಳಲ್ಲಿ ಅವರು ಕೈಗೊಂಡ ಚಟುವಟಿಕೆಗಳ 
_ ವ್ಯಾಪ್ತಿಯನ್ನು ಗಮನಿಸಿದರೆ ನಿಬ್ಬೆರಗಾಗುತ್ತದೆ. ಮರಾಠಿ-ಹಾಲಕ್ಕಿ ಜನಾಂಗದವರ 
ಏಳಿಗೆ, ಅವರ ಮಕ್ಕಳಿಗೆ ಶಾಲೆ -ಸಮಗ್ರವಿಕಾಸ ಕಾರ್ಯಕ್ರಮ, ಹೆಣ್ಣುಮಕ್ಕಳಿಗೆ 
ಕಾನೂನು ನೆರವು, ಬೆತ್ತದ ಕೈಗಾರಿಕೆಯಲ್ಲಿ ತರಬೇತಿ, ನೈಸರ್ಗಿಕ ಕೃಷಿ ಪಶುಪಾಲನೆ , 
ಕಾರ್ಯಕ್ರಮಗಳು, ಶರಾವತಿ ನದಿ-ಉಪನದಿಗಳಲ್ಲಿ ನೆರೆಬಂದಾಗ ಸಂತ್ರಸ್ತರಿಗೆ 
ಪರಿಹಾರ, ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ, ಗೋವಾ ಗಡಿ ಪ್ರದೇಶದಲ್ಲಿ 
ಜಾಗೃತಿಕಾರ್ಯ, ಭಾಷಣ-ಸಂಗೀತ-ನಾಟಕ ಸ್ಲೈಡ್‌ ಶೋ ಇತ್ಯಾದಿಗಳು; ಸಹ್ಯಾದ್ರಿ 
ಶ್ರೇಣಿಯ ರಕ್ಷಣೆಗಾಗಿ ಕೇರಳದಿಂದ ಮಹಾರಾಷ್ಟ್ರತನಕ ಪಾದಯಾತ್ರೆ, ಕೈಗಾ ಮತ್ತು 
ಗುಜರಾತಿನ ಅಣುಸ್ಥಾವರಗಳ ಪರಿಸರದ ಆರೋಗ್ಯ ಸಮೀಕ್ಷೆ; ಹೆಂಡ ಸಾರಾಯಿಗಳ 
ವಿರುದ್ಧ, ಮರಕಡಿತ ಅರಣ್ಯ ನಾಶಗಳ ವಿರುದ್ಧ ಹಾಗೂ ಹೆಂಚಿಗಾಗಿ ಹೊಲಗದ್ದೆಯ 
ಮಣ್ಣುಗಳನ್ನು ಅಗೆದು ತೆಗೆಯುವುದರ ವಿರುದ್ಧ ಮತ್ತು ವಾಣಿಜ್ಯ ಲಾಭಕ್ಕಾಗಿ 
ಕೃಷಿಭೂಮಿ-ಕಾಡು-ನದೀತೀರಗಳ.ಅಕ್ರಮ ಆಕ್ರಮಣಗಳ ವಿರುದ್ಧ ಜಾಗೃತಿ,. 
ಪ್ರತಿಭಟನೆ, ಚಳುವಳಿ ಇತ್ಯಾದಿ; ಬೇಡ್ತಿ-ಅಘನಾಶಿನಿ-ಕೈಗಾ-ಶರಾವತಿ ತುದಿಕಟ್ಟು 
ಮುಂತಾದ ವಿನಾಶಕಾರಿ ಬೃಹತ್‌ಯೋಜನೆಗಳ ವಿರುದ್ಧ ಚಳುವಳಿ ಹೋರಾಟ; ಹರಿಹರ 
ಪಾಲಿಫೈಬರ್ಸ್‌-ಶಿವಮೊಗ್ಗ ತುಂಗಾಮೂಲ-ದಕ್ಷಿಣ ಕನ್ನಡದ ಹಲವು ಪರಿಸರ 
ಚಳುವಳಿಗಳು ಮುಂತಾದ ಅನೇಕಾನೇಕ ಜನಾಂದೋಲನಗಳಲ್ಲಿ ತೊಡಗಿಕೊಂಡದ್ದು; 
ಸುಂದರಲಾಲ ಬಹುಗುಣ, ಚಂಡಿಪ್ರಸಾದ ಭಟ್‌, ಮೇಧಾ ಪಾಟ್ಕರ್‌ರ ಕಾರ್ಯಗಳ 
ಅಧ್ಯಯನ, ಅವರ ಜೊತೆ ಕೆಲಸ - ಹೀಗೆ ಅವರ ಚಟುವಟಿಕೆಗಳು ಅಸಂಖ್ಯಾತ. 
ಆಕೆ ವೈದ್ಯೆಯೆನ್ನುವುದಕ್ಕಿಂತ ಸಾಮಾಜಿಕ ಸ್ವಯಂಶಿಕ್ಷಣವನ್ನು ರೂಢಿಸಿದ 
ಕಾರ್ಯಕರ್ತೆ, ದೊಡ್ಡ ಹೋರಾಟಗಾರ್ತಿ ಎಂದೇ ಪ್ರಸಿದ್ಧರಾದರು. ಕೈಗಾ ಅಣುಸ್ಥಾವರದ 
ಬಳಿ ಕಾಂಕ್ರಿಟ್‌ ಕಂಬಕ್ಕಾಗಿ ತೋಡಿದ ಗುಂಡಿಯೊಕಕ್ಕೆ ಹಾರಿ ಗಿಡ ನೆಟ್ಟಿದ್ದು, ಓಡುತ್ತಿರುವ 
ಲಾರಿಯೆದುರು ಧಾವಿಸಿ ಅಡ್ಡನಿಂತದ್ದು, ಒಂದು ಕಡೆ ಕಟ್ಟಿದ ಹಗ್ಗವನ್ನು 
ಕತ್ತರಿಸುತ್ತಿರುವಾಗಲೂ ಆ ದೋಣಿಯನ್ನೇರಿ ಕೂತಿದ್ದು, ಇಂಥ ಭಯಂಕರ 
ಸಾಹಸಗಳಲ್ಲಿ ಆಕೆ ಬಚಾವಾಗಿ ಬದುಕಿದ್ದು - ಇವೆಲ್ಲ ರೋಚಕ ಕಥೆಗಳು. ಆದರೂ 
ಆಕೆ ಸ್ವತಃ ತನ್ನನ್ನು ದಾದಿ-ವೈದ್ಯೆ ಅಂತಲೇ ತಿಳಿದಿದ್ದರು. 
ತನ್ನ ವಿದ್ಯಾಭ್ಯಾಸದ ಬಗ್ಗೆ ಹೇಳಿಕೊಳ್ಳುತ್ತ ಅವರು ಹೀಗಂದಿದ್ದರು: ""ನಮ್ಮಲ್ಲಿ 
ನೂರಕ್ಕೆ ತೊಂಬತ್ತೈದು ಮಂದಿಗೆ ಹೇಗೆ'ಕಲಿಯೋದು ಅನ್ನೋದೇ ಸಮಸ್ಯೆ. ನಂಗೂ 
ಅದು ದೊಡ್ಡ ಸಮಸ್ಯೆ ಆಗಿತ್ತು. ಆದ್ರೆ, ಏನು ಕಲಿಯೋದು ಅನ್ನೋ ಸಮಸ್ಯೆ ನಂಗೆ 
ಬರಲೇ ಇಲ್ಲ.... ಬಹುಶಾ ನಾನು ಹುಟ್ಟಿದ್ದೇ ದಾದಿಯಾಗೋಕೆ , ವೈದ್ಯೆಯಾಗೋಕೆ.'' . 


೫ 
ವೈದ್ಯಕೀಯ-ದಾದಿವೃತ್ತಿಗಳು: ಎನ್ನುವುದಕ್ಕಿಂತ, ಅವು ಸಂಕೇತಿಸುವ 
ಸೇವೆ-ಶುಶ್ರೂಷೆಗಳು ಕುಸುಮಕ್ಕನ ಜೀವಧರ್ಮವಾಗಿದ್ದವು. ಅಧ್ಯಯನ-ಅಧ್ಯಾಪನ, 
ಶಿಕ್ಷೆ-ರಕ್ಷಣೆ, ಕೃಷಿ-ವ್ಯಾಪಾರ ಮುಂತಾದ ವರ್ಣಧರ್ಮಗಳು ಅನಂತರದ 
ನಾಗರಿಕತೆಗಳಲ್ಲಿ ಬೆಳೆದು ಹಬ್ಬಿಕೊಂಡ ಮೇಲ್ಪದರಗಳು. ಮಾನವೀಯತೆಯ 
ಮೂಲಸೆಲೆಯೆಂದರೆ, ಶೂದ್ರತ್ವದ್ದೆನ್ನುವ "ಸೇವೆ' ಹಾಗೂಸ್ವ್ರೀತ್ವದ್ದೆನ್ನುವ "ಶುಶ್ರೂಷೆ' 
ಇವೆರಡೇ. ಗಾಂಧಿ ನಮಗೆ ಇದನ್ನು ಕಾಣಿಸಿಕೊಟ್ಟರು. ಕುಸುಮಕ್ಕ ಗಾಂಧಿಯನ್ನು 
ಕಂಡಿರಲಿಲ್ಲ, ಆದರೆ ಆತ ಈಕೆಯ ಇಷ್ಟಗುರು; ಈ ಕಾಲದಲ್ಲೂ ಆಕೆ ಗಾಂಧಿಯ 
ಬದುಕಿನ ಆದರ್ಶಗಳನ್ನೆಲ್ಲ ತನ್ನ ಬದುಕಿನಲ್ಲಿ ತಂದುಕೊಳ್ಳುವ ವ್ರತ ತೊಟ್ಟವರು. 
ಗಾಂಧಿಯಾದರೂ ತನ್ನ ಕಾಣ್ಕೆಯನ್ನು ಸ್ವತಃ ಸೃಷ್ಟಿಸಿಕೊಳ್ಳಲಿಲ್ಲ; ಅನಾದ್ಯನಂತವಾಗಿರುವ 
ಜನಸಮುದಾಯದ, ಕಣ್ಣೆದುರಿನ ಬದುಕಿನಿಂದ ಬಾಳುವೆಯ ಅರ್ಕವನ್ನು ಶೋಧಿಸಿ 
ಎತ್ತಿಕೊಂಡವರು. ; 
ಕುಸುಮಕ್ಕನೂ- ಅವರೇ ಹೇಳಿಕೊಂಡಂತೆ - ತನ್ನ ಸಮುದಾಯದಿಂದ, ತನ್ನ 
ತಾಯಿತಂದೆ ಅಜ್ಜಿ ಅಜ್ಜರಿಂದ ಕಲಿತುಕೊಂಡವರು. ಹೀಗೆ ಕಲಿತುಕೊಳ್ಳಲಿಕ್ಕೆ 
ಪ್ರಾಯಶಃ, ಅವರಿಗೆ ಗಾಂಧಿಯಿಂದ ಮಾರ್ಗದರ್ಶನವಾಯ್ತು. ೧೯೭೭ರ ಹಂತದಲ್ಲಿ 
ಅವರು ಊರಿಗೆ ಮರಳಿ ಬಂದು ತಮ್ಮ ಕಾಯಕವನ್ನು ತೊಡಗಲಿಕ್ಕೆ, ಆಗಷ್ಟೇ 
ದೇಶವನ್ನು ತಲ್ಲಣಗೊಳಿಸಿದ್ದ "ತುರ್ತುಪರಿಸ್ಜಿ ತಿ'ಯ "ಅನುಶಾಸನ ಪರ್ವ'ವೂ 
ಕಾರಣವಾಗಿರಬೇಕು. ಮತ್ತು ನೇರವಾಗಿ, ಪಾಂಡೇಶ್ವ ರ ಗಣಪತಿರಾಯರು ಒಡ್ಡಿದ 
"ದಿವ್ಯ' ವು ಕಾರಣವಾಯಿತಂತೆ. ಆಗ ಹೊನ್ನಾ ವರದಲ್ಲಿ ನೆಲೆಸಿದ್ದ ಕವಿ ಪಾಂಡೇಶ್ವರರು 
ಬರೀ ಬರೆಯುವ ಕವಿಯಾಗಿರಲಿಲ್ಲ, ಸತ್ಯ-ಸತ್ತ- ಆಗ್ರಹಗಳಿಂದ ಬಾಳಿ ಉರಿಯುವ 
ಕವಿಯಾಗಿದ್ದರು. ಊರಿಗೆ ಮರಳು ಅಂತ ಅವರು ಒಡ್ಡಿದ "ದಿವ್ಯ'ವನ್ನು ಕುಸುಮಕ್ಕ 
ಅದೇ ಛಲದಿಂದ ಅಂಗೈಯಲ್ಲಿ ಹಿಡಿದರು. 
ಊರಿಗೆ ಮರಳಿದ ಕುಸುಮಕ್ಕ ಮದುವೆಯಾಗಿ ಮನೆ ಹೂಡಲಿಲ್ಲ. ಬದಲು, 
ಕ್ರಮೇಣ ಒಂದು ದೊಡ್ಡ ಸಮುದಾಯ ಸಂಸಾರವನ್ನು ಕಟ್ಟಿದರು. ಅವರ ಅಸಂಖ್ಯಾತ 
ಚಟುವಟಿಕೆಗಳ ಪಟ್ಟಿಮಾಡಿ ವಿವರಿಸುವುದು ನಿಷ್ಪಯೋಜಕ; ಅವುಗಳ ಮೂಲಕ ಆಕೆ 
ಕಟ್ಟಿದ ಸಮುದಾಯಸಂಸಾರವನ್ನು ನೋಡಬೇಕು. ಉತ್ತರಕನ್ನಡ ಮತ್ತು ಅದರಾಚೆಗಿನ 
ಒಂದು ದೊಡ್ಡ ಸಮುದಾಯವು ಆಕೆಯನ್ನು "ಸರ್ವತ್ರ-ಅಕ್ಕ'ನೆಂದು ಪರಿಗಣಿಸಿ, ಹಾಗೆ 
ಬಾಯ್ತುಂಬ ಕರೆಯುವಂತಾಯಿತು. ಇದಷ್ಟೇ ಆಶ್ಚರ್ಯವಲ್ಲ; ಬಗೆಬಗೆಯ ಧರ್ಮ 
ಜಾತಿ ಕೋಮು ಪಂಗಡ ವರ್ಗವೃತ್ತಿಗಳ ವ್ಯಾಪಕ ಸಮುದಾಯವು ಆಕೆಯನ್ನು 
"ಅಕ್ಕ'ನೆಂದು ತಿಳಿಯುವಾಗ - ತನಗೆ ಗೊತ್ತಿಲ್ಲದ ಹಾಗೆ - ತನ್ನನ್ನೊಂದು ದೊಡ್ಡ 


ಹ 


ಕುಟುಂಬವಾಗಿಸಿಕೊಳ್ಳುತ್ತಿತ್ತು. ಕುಸುಮಕ್ಕ ತಾನು "ಅಕ್ಕ'ನಾಗುವುದರಲ್ಲೇ ದೊಡ್ಡ 
` ಜನಸಮುದಾಯವೊಂದನ್ನು ಆಪ್ತ-ಅವಿಭಕ್ತ ಕುಟುಂಬವಾಗಿ ರೂಪುಗೊಳಿಸುತ್ತಿದ್ದಳು.. 
ಎಂ.ಕೆ. ಇಂದಿರಾ ಅವರ "ಪಣಿಯಮ್ಮ'ನನ್ನು ನಾವು ಓದಿದ್ದೇವೆ. ಶಿವರಾಮ 
ಕಾರಂತರ ಸರಸೋತಿ-ಪಾರೋತಿ ಮತ್ತೆಷ್ಟೋ ಅಜ್ಜಿಯರ ಪಾತ್ರಗಳು ನಮಗೆ 
ಆಪ್ತಪರಿಚಿತ. ತಮಗೆ ಎದುರಾದ ಆತಂಕ ದುರಂತ ನಿಸ್ಸಹಾಯಕತೆಗಳನ್ನೇ ಅಸ್ತಿವಾರ 
`ಬಂಡೆಯಾಗಿ ಪರಿವರ್ತಿಸಿಕೊಂಡು, ಸ್ವಕುಟುಂಬ ಮಾತ್ರವಲ್ಲ ಹತ್ತಿರ ಸಮುದಾಯದ 
ಬಂಧುಗಳಾಗಿ ಸೇವೆ ಶುಶ್ರೂಷೆಗಳಲ್ಲಿ ತೆಯ್ದುಕೊಂಡ ಅಂಥ ಸಂಪ್ರದಾಯಸ್ಥ : 
ಅಸಾಧಾರಣ ಮಹಿಳೆಯರನ್ನು ನಾವು ನಮ್ಮ ಬದುಕಿನಲ್ಲೂ ಕಂಡಿದ್ದೇವೆ. ನಮ್ಮ 
ಸಾಂಪ್ರದಾಯಿಕ ಸಂನ್ಯಾಸಕಲ್ಪನೆಯು ಜನರಿಗೆಟುಕಿದ್ದು ಇಂಥವರ ಮೂಲಕವೇ. ಇಂಥ 
ಸಾಂಪ್ರದಾಯಿಕ ಸಂಸಾರಸ್ಥ ಸಂನ್ಯಾಸಿಗಳ ಅತ್ಯಾಧುನಿಕ-"ಪಾಶ್ಚಿಮಾತ್ಯ ಆಧುನಿಕ'ವಲ್ಲ, 
"ಸ್ವಕೀಯ ಆಧುನಿಕ' -- ಮಾದರಿ, ಕುಸುಮಕ್ಕ. ಸಂಪ್ರದಾಯದ ಸತ್ವವನ್ನು ಪ್ರಸ್ತುತಕ್ಕೆ 
ಹೊಸದಾಗಿ ಉಜ್ಜೀವಗೊಳಿಸಿಕೊಂಡವಳು, ಕುಸುಮಕ್ಕ. 

. ಕುಸುಮಕ್ಕನನ್ನು ಸಮಾಜಸೇವಕಿ-ಹೋರಾಟಗಾರ್ತಿ. ಎಂದಷ್ಟೇ ತಿಳಿಯುವು 
ದಾದರೆ, ನಮಗೇ ನಾವು ಅನ್ಯಾಯಮಾಡಿಕೊಳ್ಳುತ್ತೇವೆ. ಕಳೆದ ಹತ್ತಿಪ್ಪತ್ತು ವರ್ಷಗಳಲ್ಲಿ 
ನಮ್ಮಲ್ಲಿ, ಬೇರೆಬೇರೆಯಾಗಿ, ತನ್ನಷ್ಟಕ್ಕೆ ತಾನು ಎನ್ನುವ ಹಾಗೆ, ಬೆಳೆದುಬಂದ 
ದಲಿತ-ರೈತ-ಕನ್ನಡ-ಪರಿಸರ-ಬಳಕೆದಾರ, ಈ ಐದು ಚಳುವಳಿಗಳಿಗೆ ಕುಸುಮಕ್ಕ ಒಂದೇ 
ನೆಲೆಯನ್ನು ಕಲ್ಪಿಸಿ, ಅವನ್ನೆಲ್ಲ ಒಗ್ಗೂಡಿಸಿದರು ಮತ್ತು ಈಗಷ್ಟೇ ಮೊಳೆಯತೊಡಗಿರುವ 
ಸ್ತ್ರೀ ಚಳುವಳಿಯನ್ನು ಮೇಲಿನ ಎಲ್ಲ ಚಳುವಳಿಗಳ ಭಿತ್ತಿಯನ್ನಾಗಿ ಮಾಡಿದರು. ಈ 
ಸಂಗತಿಯನ್ನು ನಾವು ಮತ್ತು ನಮ್ಮ ಚಳುವಳಿಗಳು ಇನ್ನೂ ಗ್ರಹಿಸಿಕೊಳ್ಳದೆ ನಮಗೇ 
ನಾವು ಅನ್ಯಾಯಮಾಡಿಕೊಂಡಿದ್ದೇವೆ. ಅಷ್ಟೇ ಅಲ್ಲ, ಈ ಜನಶಿಕ್ಷಣ ಹೋರಾಟಗಳನ್ನೆಲ್ಲ 
ಮೀರಿ, ಜೀವಶುಶ್ರೂಷೆಯನ್ನೇ ಧರ್ಮವಾಗಿಯುಳ್ಳ "ಸ್ತ್ರೀಮಾನವತ್ವ'ದ ಮೂಲಸ್ರೋತ 

ವನ್ನು ಅವರು ತೆರೆದು ಕಾಣಿಸಿದ್ದಾರೆ- ನಾವು ಕಾಣಬಲ್ಲವರಾದರೆ. ನಾನು ಬಲ್ಲ ಮಟ್ಟಿಗೆ, 

ಈಗ ನಮ್ಮಲ್ಲಿರುವ ಅಂಥ ಅತ್ಯಪರೂಪದ ವ್ಯಕ್ತಿತ್ವವೆಂದರೆ, ಹಿಮಾಲಯದ 
ಸುಂದರಲಾಲ್‌ ಬಹುಗುಣರದ್ದು ಮತ್ತು ಪ್ರಾಯಶಃ, ನರ್ಮದಾದ ಮೇಧಾ 
ಪಾಟ್ಕರ್‌ರದ್ದು. - 

, ಕುಸುಮಕ್ಕನನ್ನು ನಾನು ಬೇಕಷ್ಟು ಸಲ ಭೇಟಿಯಾಗಿದ್ದೆನಾದರೂ ಅವೆಲ್ಲ ಹೆಚ್ಚಾಗಿ 
ಸಭೆ-ಪ್ರತಿಭಟನೆಗಳ ಸಂದರ್ಭಗಳಲ್ಲೇ. ಆಕೆಯನ್ನು ಬಹು ನಿಕಟವಾಗಿ ಕಂಡದ್ದು, 
೧೯೯೭ ಅಕ್ಟೋಬರ್‌ನಲ್ಲಿ ಆಕೆ ನಮ್ಮ "ಸಂಸ್ಕೃತಿ ಶಿಜಿರ'ಕ್ಕೆ ಬಂದು ಎಂಟು ದಿನನಮ್ಮ 

` ಜೊತೆಗೇ ಉಳಿದಿದ್ದಾಗ. ಒಮ್ಮೆ ಶಿರಸಿಯಲ್ಲಿ ಅವರನ್ನು ಕಂಡದ್ದು ನನ್ನ ನೆನಪಿನಲ್ಲಿ 


ಪಿ 


ಕೆತ್ತಿ ನಿಂತಿದೆ. ಅವತ್ತು ಅವರು ಕಾರ್ಯ ಕರ್ತರನ್ನು ಕೂಡಿ, ತಾನೇ ಸ್ವತಃ ಮುಂದೆ ಕೈಯೆತ್ತಿ 
ಘೋಷಣೆ ಕೂಗುತ್ತ ಪ್ರತಿಭಟನಾ ಮೆರವಣಿಗೆಯಲ್ಲಿ ಬಂದರು. : ಆಮೇಲೆ ವೇದಿಕೆ 
ಹತ್ತಿ ಭಾಷಣಕ್ಕೆ ನಿಂತರು. ಐದಡಿ ಎತ್ತರ, ಸುಮಾರು ೩೦ ಕಿಲೊ ತೂಕದ ಆ ಕಡ್ಡಿ 
ದೇಹ, ವೇದಿಕೆಯ ಮೇಲೆ ನಿಂತು ಅಕ್ಷರಕ್ಷರವನ್ನೂ ನಾಭಿಯಿಂದ ಕಿತ್ತು ಮಾತಾಡ 
ತೊಡಗಿದಾಗ, ನೋಡನೋಡುತ್ತ ಆಕೆ ಚಪ್ಪರದೆತ್ತರಕ್ಕೆ ಬೆಳೆದಂತೆ ಕಂಡಿದ್ದಳು; ಉತ್ತರ 
ಕನ್ನಡ ಜಾತ್ರೆಯಲ್ಲಿ ಜನರು ಸಿಂಗರಿಸಿ ತಂದ ತಾಯಿತೇರಿನ ಹಾಗೆ 'ಕಂಡಿದ್ದ ಳು. 
ಶಿವಮೊಗ್ಗೆಯಲ್ಲೊಮ್ಮೆ ಹಿಮಾಲಯದ ಸುಂದರಲಾಲರು ಬಂದಿದ್ದಾಗ, ಅವರು 
ಗಂಗೆಯಿಂದ ಚೊಂಬಿನಲ್ಲಿ ತುಂಬಿ ತಂದ ಜಲವನ್ನು ಈಕೆಯ ತಲೆಯಮೇಲೆ 
ಸಂಪ್ರೋಕ್ಷಣೆ ಮಾಡಿದಾಗ -- ಹಿಮಾದ್ರಿ ಸಹ್ಯಾದ್ರಿಗಳ ಸಖ್ಯಪುರಾಣವನ್ನು 
ಪಠಿಸುತ್ತಿದ್ದೇನೆಂಬ ಅನುಭವವಾಗಿತ್ತು. ಎ 

ಹೆಗ್ಗೋಡಿನಲ್ಲಿ ಎಂಟು ದಿನಗಳಿದ್ದಾಗ, "ಸಂಸ್ಕೃತಿ ಶಿಬಿರ'ದಲ್ಲಿ ಪಾಲ್ಗೊಂಡ 
ನೂರಾರು ಮಂದಿಗೆ ಸದಾಕಾಲ ಆಕೆ ಆಕರ್ಷಣೆಯ ಕೇಂದ್ರವಾಗಿದ್ದರು. ಸಭೆ 
ನಡೆದಿರುವಾಗಲೂ ಮೂಲೆಯ ಒಂದು ಜಾಗದಲ್ಲಿ ನೆಲಹಿಡಿದು ಕೂತು ನೀರವವಾಗಿ 
ರಾಟೆಯಲ್ಲಿ ನೂಲು ತೆಗೆಯುತ್ತ, ಎಲ್ಲ ಭಾಷಣ ಚರ್ಚೆಗಳನ್ನೂ ಮೊನೆಯೆಚ್ಚರದಿಂದ 
ಕೇಳಿಸಿಕೊಳ್ಳುತ್ತ, ಒಮ್ಮೊಮ್ಮೆ ತಟ್ಟನೆ ಎದ್ದು ಬಂದು ತನ್ನ ಪ್ರತಿಕ್ರಿಯೆಯನ್ನು ತಿಳಿಯಾಗಿ 
ವ್ಯಕ್ತಪಡಿಸುತ್ತ - ಮೂಲೆಯಲ್ಲಿ ದ್ದೂ ಆಕೆ ಸಭೆಯ ಕೇಂದ್ರವಾಗಿರುತ್ತಿದ್ದರು. ಬಹಳ 
ವಿಚಿತ್ರವೆಂದರೆ, ಎಲ್ಲರಿಂದ ಬೇರೆಯೆನಿಸುವ ಅವರ ಮಡಿ-ನಡಾವಳಿಯು, 
' ಯಾರೊಬ್ಬರನ್ನೂ ಒಂದು ಕ್ಷಣವೂ - ತಾನು ಮೈಲಿಗೆಯೋ ಎನಿಸುವಂಥ - 
ಮುಜುಗರಕ್ಕೆ ಸಿಕ್ಕಿಸಲಿಲ್ಲ ಎನ್ನುವುದು. ಮನೆಯಲ್ಲಿ ತನ್ನ ಪ್ರಾಚೀನ ವ್ರತಗಳನ್ನು ತನ್ನದೇ 
ಮಡಿಯಲ್ಲಿ ನೀರವವಾಗಿ ನಡೆಸಿಕೊಂಡು ಹೋಗುತ್ತಿರುವ ತಾಯಿ, ಯಾರಿಗೂ 
ಮುಜುಗರ ಹುಟ್ಟಿಸುವುದಿಲ್ಲವಲ್ಲ, ಹಾಗೆ. 
| “ಕೆ ಬಂದಿರುವವರೆಲ್ಲರ ಮನಸ್ಸನ್ನೂ ನೀವೊಬ್ಬರೇ ಕೊಳ್ಳೆ ಹೊಡೆದು 
ಬಿಟ್ಟಿರಿ'' ಅಂತ ಮಿತ್ರರು ಆಕೆಗೆ ತಮಾಷೆಯಾಗಿ ಹೇಳಿದ್ದರು. ""ಹೌದು. ನಾ 
ಸ ದಾಗಿಂದಾ ಜನರ ಕೊಳ್ಳೆ ಹೊಡೆದುಕೋತಾನೇ ಬಂದಾಕಿ.... ಆದ್ರೆ, ಬ್ಯಾರೆ ; 
ಹಸವಕ್ಕ ಣೆ ನನ್ನ ಮ್ಯಾಲದೆ... ಎಂದಿದ್ದ ಛು, 
ರಾ ಸಸಿರಗೊಂಡವಳು ಎನ್ನುವುದಕ್ಕಿಂತ, 

ಗ್ಲಾನಿಯುಂಟಾದ ಸಂದರ್ಭದಲ್ಲಿ; ಆ ಸಮುದಾಯದ 


೩ 


೮ 
ಗುಪ್ತಮನಸ್ಸು ತನ್ನ ಆಳದಲ್ಲಿನ ವಿವೇಕಸತ್ವವನ್ನು ಶೋಧಿಸಿ ಮೇಲಕ್ಕೆತ್ತಿಕೊಳ್ಳಲು _ 
ಹಂಬಲಿಸುತ್ತದೆ ನುತ್ತು ಅಂಥ ಮೂಕ ಹಂಬಲದ ಹಣ್ಣಾಗಿ ಕುಸುಮಕ್ಕನಂಥವರು. 
ಹುಟ್ಟುತ್ತಾರೆ. ಅಥವಾ--ನದಿಯೆನ್ನುವುದು "ಸ್ಥವಿರ ಗಿರಿಯ ಚಲನದಾಸೆ' ಅಂತ ಪುತಿನ 
ಹೇಳುತ್ತಾರಲ್ಲ, ಹಾಗೆ - ಸಹ್ಯಾದ್ರಿಗೆ ಮಾತನಾಡಬೇಕೆಂಬ ಹಂಬಲವಾದಾಗ 
ಮೈದಾಳಿದವಳು, ಇವಳು. ಈಕೆ ಸಹ್ಯಾದ್ರಿಯ ಕೂಸು; ನೆಲಕಡಲುಗಳ ನಡುವಣ 
ನೀಳತೊಟ್ಟಿಲಲ್ಲಿ ಮಲಗಿದ ಹಸುಳೆ ಸಹ್ಯಾದ್ರಿಯನ್ನು ಲಾಲಿಸಿ ಪಾಲಿಸಿ ಜೋಗುಳಿಸಿದ 
ತಾಯಿಯೂ ಹೌದು, ಇವಳು. ಕುಸುಮಕ್ಕನಂಥವರು "ಅ-ಪತ್ರಿಕಾ', ಮಾತ್ರವಲ್ಲ, 
"ಅ-ಚಾರಿತ್ರಿಕ'ವೂ. ಇಂಥವರ ಚರಿತ್ರೆಯನ್ನು ಬರೆಯಲಿಕ್ಕಾಗುವುದಿಲ್ಲ; ಇವರು 
ಕಾಲಕ್ರಮೇಣ ಸಮುದಾಯದ ಐತಿಹ್ಯ-ಪುರಾಣಗಳಲ್ಲಿ ಉದ್ಭವಿಸಿ ಕುಲದೈವತವಾಗು 
ವಂಥವರು. | 

ಕುಸುಮಕ್ಕ ಯಾವತ್ತಾದರೂ ಸಾಯಲೇಬೇಕಿತ್ತಲ್ಲ? ಅವಳು ಸತ್ತ 
ಚಿಂತೆಗಿಂತಲೂ ನಾನು ಬದುಕಿದ್ದೇನೆ ಅಂತ ನಂಬಿಕೊಂಡಿರುವ ನನಗೆ - ಈ ಸಹ್ಯಾದ್ರಿ 
ಶರಾವತಿಗಳಂಥ ಹೊಳೆಬೆಟ್ಟಗಳ ಪ್ರಾಣಸ್ಪಂದನವು ಯಾಕೆ ಇನ್ನೂ ಅರಿವಾಗುತ್ತಿಲ್ಲ 
ಎಂಬ - ನನ್ನ ಜೀವಂತಿಕೆಯ ಚಿಂತೆಯೇ ಹೆಚ್ಚಾಗಿ ಬಾಧಿಸುತ್ತದೆ. 


ಡಾ। ಕುಸುಮಾ ಸೊರಬ 
ಜೀವನ ರೇಖೆಗಳು 

ಪೂರ್ಣ ಹೆಸರು : ಡಾ| ಕುಸುಮಾ ಭವಾನಿಶಂಕರ, ಜನ್ಮ ದಿನಾಂಕ : ೧೩ 
ಅಕ್ಟೋಬರ್‌ ೧೯೩೭. ಸ್ಥಳ : ಹೊನ್ನಾವರ. 

ಶಿಕ್ಷಣ : ಹುಬ್ಬಳ್ಳಿ ಗರ್ಲ್ಸ್‌ ಸ್ಕೂಲ್‌. ಎಸ್‌.ಎಸ್‌.ಸಿ.ವರೆಗೆ (೧೯೫೪), ನಂತರ 
ನರ್ಸಿಂಗ್‌. ನರ್ಸಿಂಗ್‌ ಕೆಲಸದೊಂದಿಗೆ ಮುಂದಿನ ಕಾಲೇಜು ಶಿಕ್ಷಣ ಮುಂಬೈಯಲ್ಲಿ... 
ವೈದ್ಯಕೀಯ ಶಿಕ್ಷಣ : ಎಮ್‌.ಬಿ.ಬಿ.ಎಸ್‌., ಎಮ್‌.ಎಸ್‌. - ಗ್ರೆಂಟ್‌ ಮೆಡಿಕಲ್‌ 
ಕಾಲೇಜು. | 

ಮುಂಬೈ ವಿಶ್ವ ವಿದ್ಯಾಲಯದ ನಿಯಮದ ಪ್ರಕಾರ ವೈದ್ಯಕೀಯ ವಿದ್ಯಾಲಯದಲ್ಲಿ 
ಮೊದಲಿಗೆ ಇವರಿಗೆ ಪ್ರವೇಶ ಸಿಗಲಿಲ್ಲ. ಅವರು ವೈದ್ಯಕೀಯ ಪ್ರವೇಶ ಅಪೇಕ್ಷಿಸಿದ 
; ಉದ್ದೇಶ ಭಾರತೀಯ ಪಾರಂಪರಿಕ ಚಿಕಿತ್ಸಾ ಪದ್ಧತಿಗಳಲ್ಲಿ ಸಂಶೋಧನೆ ಮಾಡುವುದು 
- ಎಂಬುದನ್ನು ಅರಿತ "ಡೀನ್‌' ಡಾ। ವೀರಕರ ಹಾಗೂ ಅಂದಿನ ಕೇಂದ್ರ ಆರೋಗ್ಯ 
ಮಂತ್ರಿಗಳಾಗಿದ್ದ ಡಾ| ಸುಶೀಲಾ ನಯ್ಯಾರ್‌ ಇವರ ಬೆಂಬಲದಿಂದ ಇವರಿಗೆ ಪ್ರವೇಶ 
ದೊರೆಯಿತು; ಅದಕ್ಕಾಗಿ ಮುಂಬೈ ವಿಶ್ವ ವಿದ್ಯಾಲಯದಲ್ಲಿ ಹೊಸ ನಿಯಮ 


ದ 


ಮಾಡಲಾಯಿತು. ಆಮೇಲೆ, ಎಮ್‌.ಬಿ.ಬಿ. ಎಸ್‌. ಮುಗಿಸಿ, ೧ ವರ್ಷ ಇಂಟರ್‌ಶಿಪ್‌ 
"ಮುಗಿಸುವವರೆಗೆ ಆದಾಯಕ್ಕಾಗಿ ನರ್ಸಿಂಗ್‌ ಉದ್ಯೋಗ ಮಾಡಿ, ವೈದ್ಯಕೀಯ ಶಿಕ್ಷಣ 
ಮುಂದುವರೆಸಿದರು. 
ವ್ಶೆ ದ್ಯಕೀಯ ಉದ್ಯೊ ಗ ಆರಂಭಿಸಿದ್ದು ಎಮ್‌.ಬಿ.ಬಿ.ಎಸ್‌. ಡಿಗ್ರಿ ಕೈಗೆ ಬಂದ 
ನಂತರ. ಮೊದಲಿಗೆ, ಮುಂಬೈಯ ಜಿ. ಜೆ,ಎಂ.ಜಿ.ಎಂ ಮತ್ತು ಸಯಾನ್‌ ಆಸ್ಪತ್ರೆಗಳಲ್ಲಿ 
ಕೆಲಸ. ಎಮ್‌.ಎಸ್‌. ಡಿಗ್ರಿ ನಂತರ ೨ ವರ್ಷ ಅಹಮ್ಮದನಗರ.ಜಿಲ್ಲೆಯ 
`ಶ್ರೀರಾಮಪುರದ ಸೆಂಟ್‌ ಲ್ಯೂಕ್ಸ್‌ ಆಸ್ಪತ್ರೆಯಲ್ಲಿ ವೃತ್ತಿ. 
೧೯೭೭ರಲ್ಲಿ ಸ್ನೇಹಕುಂಜ ಸಂಸ್ಥೆಯ ಸ್ಥಾಪನೆ. ವಿವೇಕಾನಂದ ಆರೋಗ್ಯಧಾಮ 
ಆರಂಭ. 
ೆ ಮುಖ್ಯ ಕೆಲಸಗಳು 
೧೯೮೦ರ ಶರಾವತಿ ನೆರೆ, ೧೯೮೨ರ ಶರಾವತಿ ಉಪನದಿಗಳ ನೆರೆಯಲ್ಲಿ 
' ಸಂತ್ರಸ್ತರಿಗಾಗಿ ಸ್ನೇಹಕುಂಜ ಸಂಸ್ಥೆ ಸಿಬ್ಬಂದಿಗಳೊಂದಿಗೆ ಕೆಲಸ. 
ಸ ಕಾಡುಗಳಲ್ಲಿ ವಾಸಿಸುತ್ತಿರುವ ಮರಾಠಿ ಜನರಿಗಾಗಿ ಶಾಲೆ ಮತ್ತು ಸಮಗ್ರ 
ವಿಕಾಸದ ಕಾರ್ಯಕ್ರಮ. ಅಲ್ಲಿನ ಕಾಡುಗಳ ಉಳಿವಿಗಾಗಿ ಜಾಗೃತಿ ಶಿಬಿರಗಳ ಸಂಘಟನೆ. 
ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪರಿಸರದ ಬಗ್ಗೆ ಸ್ಥಿರ ಚಿತ್ರ 
ಪ್ರದರ್ಶನ - ಸ್ಲಾಯಿಡ್ಸ್‌, ಹಾಡು, ಸಂಭಾಷಣೆಯ ಕೆಸೆಟ್‌ ಜೊತೆಗೆ. 
... ೧೯೮೩ರಲ್ಲಿ ಕೆರವಳ್ಳಿ ಗ್ರಾಮದಲ್ಲಿ ಹಂಚಿನ ಕಾರಖಾನೆಗೆ ಹೋಗಬಹುದಾದ 
ಮಣ್ಣನ್ನು ತಡೆಯಲು ಅಹಿಂಸಾತ್ಮಕ ಚಳುವಳಿ. 

.. ಕೆಂಬಾಲ, ಮಹಿಮೆ, ಸಾಲಕೋಡಗ್ರಾಮಗಳಲ್ಲಿ ಹಸಿರು ಮರ ಕಡಿತದ ವಿರುದ್ಧ 
ಜನಸಂಘಟನೆ ಮಾಡಿ, ತಡೆಯುವ ಪ್ರಯತ್ನ. ಶರಾವತಿ ನದಿ ಅತಿಕ್ರಮಣ ಮತ್ತು 
ಅರಣ್ಯ ಭೂಮಿಯ ಅತಿಕ್ರಮಣ ತಡೆಯಲು ಜಾಗೃತಿ ಶಿಬಿರಗಳ ಸಂಘಟನೆ. 

ಹೊನ್ನಾವರ ತಾಲೂಕಿನ ಪರಿಸರ ಕೂಟ, ಸ್ನೇಹಕುಂಜ ಮತ್ತು ಅರಣ್ಯ 
ಇಲಾಖೆಯ ಸಹಯೋಗದಲ್ಲಿ ವನೌಷಧಿವನದ ನಿರ್ಮಾಣ. 
ಹ ೧೯೯೩-೯೪ರ ಅವಧಿಯಲ್ಲಿ ಸಾಕ್ಷರತಾ ಆಂದೋಲನದಲ್ಲಿ ಮೌಲ್ಯ ಸಬಮಾಪನ 
ಸಮಿತಿಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಣೆ. 

ಅರಣ್ಯ ಉಳಿಸುವ ಯೋಜನೆಯ ಅಡಿಯಲ್ಲಿ ಅಸ್ಪ ಸ್ರಒಲೆಗಳನ್ನು ಮತ್ತು ಜೀನು 
_ಸಾಕಣೆಯನ್ನು ಗ್ರಾಮಗಳಲ್ಲಿ ಜನಪ್ರಿಯಗೊಳಿಸುವ ಕೆಲಸ. 


ಸಂಯುಕ್ತ ಅರಣ್ಯ ಯೋಜನೆಯ ಅಡಿಯಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶದ 
ಯುವಕರಿಗೆ ಬೆತ್ತದ ಕ್ಕೆ [ಗಾರಿಕೆಯ ಬಗ್ಗೆ ತರಬೇತಿ. 


೧೦ 
' ಚಿಪ್ಕೊ ಆಂದೋಲನ ಅಧ್ಯಯನಕ್ಕಾಗಿ ಶ್ರೀ ಚಂಡೀಪ್ರಸಾದಜೀಯವರ 
ಯೋಜನೆಯ ಅಧ್ಯಯನ. ; 
ನೈಸರ್ಗಿಕ ಕೃಷಿಯ ಅಧ್ಯಯನ; ಸ್ನೇಹಕುಂಜದ ೧೧.೫ ಎಕರೆ ತೋಟದಲ್ಲಿ ೫ 
ವರ್ಷದಿಂದ ನೈಸರ್ಗಿಕ ಕೃಷಿ. 
ಸ್ವಂತ ಜೀವನದಲ್ಲಿ ಸಾಧ್ಯವಿದ್ದಮಟ್ಟಿಗೆ ಪರಿಸರ ರಕ್ಷಣೆಗಾಗಿ ನೈಸರ್ಗಿಕ ಮತ್ತು ' 
ಪರಿಸರ ನಾವ ಇರುವ ಸು? ಗಳ ಬಳಕೆ. ಹಲ್ಲು ತಿಕ್ಕಲು ಬೇವಿನ ಕಡ್ಡಿ, ಮೈಗೆ 
ನೈಸರ್ಗಿಕ ವಸ್ತುಗಳು, ಖಾದಿ ಬಟ್ಟೆ ತೊಡುವದು, ಸ್ವತಃ ನೂಲುವದು, ಪ್ಲಾಸ್ಟಿಕ್‌ 
ವರ್ಜ್ಯ, ಸಕ್ಕರೆ ವರ್ಜ್ಯ ಮಾಡಿ ಬೆಲ್ಲದ ಉಪಯೋಗ - ಇತ್ಯಾದಿ. 
ಸಹ್ಯಾದ್ರಿ ಬೆಟ್ಟ ಉಳಿಸುವ ಬಗ್ಗೆ ಕೇರಳದ ಶಾಂತಿವನ ಮತ್ತು ಉತ್ತರ ಕನ್ನಡ 
ಜಿಲ್ಲೆಗಳಲ್ಲಿ ಪಾದಯಾತ್ರ. 
ಶರಾವತಿ ಟೇಲ್‌ರೇಸ್‌ ಯೋಜನೆಯ ವಿರುದ್ದ ಹೋರಾಟ. 
; ಅಣುಶಕ್ತಿಯ ಬಗ್ಗೆ : ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸ್ಲೈಡ್ಸ್‌ ಪ್ರದರ್ಶನ, 
ಹಾಡು, ಬೀದಿನಾಟಕಗಳ ಮುಖಾಂತರ ಪ್ರಚಾರ. ಗೋವಾದ ಗಡಿಯ ಪ್ರದೇಶ 
ದಲ್ಲಿಯೂ ಜಾಗೃತಿ ಕಾರ್ಯ. ಗುಜರಾತ ಕಾಕ್ರಾಪಾರಾ ಅಣುಸ್ಥಾವರದ ಸುತ್ತಲೂ 
ಆರೋಗ್ಯ ಸಮೀಕ್ಷೆ. ಕೈಗಾ ಅಣು ಸ್ಥಾವರದ ವಿರುದ್ಧ ಹೋರಾಟ. ಕೈಗಾ ಸುತ್ತ ಆರೋಗ್ಯ 
ಸಮೀಕ್ಷೆ. 
`` ಬೇಡ್ತಿ ಅಘನಾಶಿನಿ ಬೃಹತ್‌ ಯೋಜನೆಯ ವಿರುದ್ಧ ಹೋರಾಟ. ದಕ್ಷಿಣ 
ಕನ್ನಡದ ಪರಿಸರ ಉಳುವಿನ ಹೋರಾಟದಲ್ಲಿ ಮತ್ತು ಶಿವಮೊಗ್ಗದಲ್ಲಿ ತುಂಗಾಮೂಲ : 
ಉಳಿಸಿ ಆಂದೋಲನದಲ್ಲಿ ಭಾಗಿ. 
ಧಾರವಾಡ ಜಿಲ್ಲೆಯ ಸಾಮೂಹಿಕ ಭೂಮಿ ಆಂದೋಳನದಲ್ಲಿ ಭಾಗಿ; ಹರಿಹರ 
ಪಾಲಿಫೈಬರ್ಸ್‌ನಿಂದ ತುಂಗಾನದಿ ಕಲುಷಿತಗೊಳ್ಳುತ್ತಿ ರುವುದರ ವಿರುದ್ಧವಾಗಿ 
ಚಳುವಳಿಯಲ್ಲಿ ಪಾತ್ರ. ; 
ಪಶ್ಚಿಮಘಟ್ಟ ರಕ್ಷಣೆಯ ಪಾದಯಾತ್ರೆಯಲ್ಲಿ ಕೇರಳ, ತಮಿಳುನಾಡು ಮತ್ತು 
ಗೋವಾಗಳಲ್ಲಿಯೂ ಕೂಡ ಕೆಲಸ. 
' ; ಪ್ರಶಸ್ತಿಗಳು 
ಉ.ಕ. ಜಿಲ್ಲೆಯ ಮಂಕಿಯ ನಾಗರಿಕ ಹೋರಾಟ ಸಮಿತಿಯಿಂದ ಸನ್ಮಾನ; 
ಬನವಾಸಿಯಲ್ಲಿ ನಡೆದ ರಾಜ್ಯೋತ್ಸವ ಸಂದರ್ಭದಲ್ಲಿ ಪ್ರಶಸ್ತಿ; ಉತ್ತರ ಕನ್ನಡ 
ಜಿಲ್ಲೆಯಲ್ಲಿ ಪರಿಸರ ಗಸ್ತು ನಡೆಸುತ್ತಿ ರುವ ಕಾರ್ಯದ ಗೌರವಾರ್ಥ ಶಿರಸಿಯ 
"ಪಾವನಾ ಪರಿಸರ ಪ್ರಶಸ್ತಿ' 


ಮನು ಸಮ್ಮುಖದಲ್ಲಿ ಸ್ವಗತ. 
| ಮಹಾತ್ಮ ಗಾಂಧಿ 
_ ಕನ್ನಡಕ್ಕೆ: ಕೆ.ವಿ. ಸುಬ್ಬಣ್ಣ 


ಸಂದರ್ಭ : ೧೯೪೭ ಜೂನ್‌ ೧ರ ಈ ಬರವಣಿಗೆಯ ಸಂದರ್ಭವನ್ನು ಪ್ಯಾರೆಲಾಲ್‌ ಹೀಗೆವಿವರಿಸಿದ್ದಾರೆ: 
""ಅವತ್ತು ಬೆಳಿಗ್ಗೆ ಗಾಂಧಿಜಿ ಗಡಿಯಾರದ ಮುಳ್ಳನ್ನು ತಪ್ಪಾಗಿ ನೋಡಿಕೊಂಡು ಎಂದಿಗಿಂತ ಮುಂಚಿತವಾಗಿ 
ಎಚ್ಚರಗೊಂಡರು.... ಆಮೇಲೆ ತುಂಬಾ ಹೊತ್ತು ಹಾಸಿಗೆಯಲ್ಲಿ ಮಲಗಿದ್ದು ಸ್ವಗತದ ರೀತಿಯಲ್ಲಿ 
, ಮೆಲುದನಿಯಲ್ಲಿ ಮಾತನಾಡತೊಡಗಿದರು.'' ಆಗ ಮನುಗಾಂಧಿ ಎದುರಿನಲ್ಲಿದ್ದು ಅದನ್ನು 
' ದಾಖಲಿಸಿದರು. ಈ ಮಾತುಗಳು ಮನುಗಾಂಧಿಗೆ ಹೇಳಿದ್ದೂ ಆಗಿತ್ತು; ಸ್ವಗತವೂ ಆಗಿತ್ತು. ಇನ್ನೂ 
ಮುಖ್ಯವಾದ್ದೆಂದರೆ - ಭಾರತ ವಿಭಜನೆಯ ಬ್ರಿಟಿಷ್‌ ಸೂಚನೆಗೆ ಅದಾಗಲೇ ಬಹುತೇಕ ಕಾಂಗ್ರೆಸ್‌ 
ನಾಯಕರು ಒಪ್ಪಿಯಾಗಿತ್ತು. ಗಾಂಧಿ ಅದರ ವಿರುದ್ಧವಾಗಿದ್ದರೂ ಅವರ ಮಾತನ್ನು ಕೇಳುವವರಿರಲಿಲ್ಲ. 


' ಮುಂದೆ ಎರಡು ದಿನಕ್ಕೆ (ಜೂನ್‌ ೩) ಕಾಂಗ್ರೆಸ್‌ ವಿಭಜನೆಯನ್ನು ಒಪ್ಪಿ ನಿರ್ಣಯ ಕೈಗೊಂಡಿತು. 


ನನ್ನ ಯಜ್ಞದ ಪರಿಶುದ್ಧತೆಯು ಈಗ, ಈಗಮಾತ್ರವೇ ಸರಿಯಾಗಿ 
ಪರೀಕ್ಷೆಗೊಳ್ಳುತ್ತದೆ. ಇವತ್ತು ನಾನು ಪೂರ್ತಾ ಒಂಟಿಯಾಗಿರುವುದನ್ನು ಕಾಣುತ್ತಿದ್ದೇನೆ. 
ಇವತ್ತಿನ ಸನ್ನಿವೇಶವನ್ನು ನಾನು ಸಂಪೂರ್ಣ ತಪ್ಪಾಗಿ ಅರ್ಥಮಾಡಿಕೊಂಡಿದ್ದೇನೆ ಅಂತ 
ಅವರು (ಸರ್ದಾರ್‌ ಪಟೇಲ್‌ ಮತ್ತು ಜವಹರಲಾಲ್‌) ಯೋಚಿಸುತ್ತಾರೆ; 

ವಿಭಜನೆಯನ್ನು ಒಪ್ಪಿ ಿಕೊಂಡುಬಿಟ್ಟರೆ ನಿಶ್ಚಿತವಾಗಿ ಶಾಂತಿಯುಂಟಾಗುತ್ತದೆ ಎನ್ನುತ್ತಾರೆ. ಹ 
ವೈಸ್‌ರಾಯ್‌ ತುಂಬ ನಯವುಳ್ಳ ಮನುಷ್ಯ, ಬುದ್ದಿವಂತ. ಒಮ್ಮೆ ವಿಭಜನೆಯಾಗುವು 
ದಾದರೂ ಅದು ಬ್ರಿಟಿಷರ ಮಧ್ಯ ಪ್ರವೇಶದಿಂದ ಆಗಕೂಡದು ಮತ್ತು ಜ್ರಿಟಿಷ್‌ 
ಆಳ್ವಿಕೆಯಿರುವಾಗ ಆಗಕೂಡದು ಅಂತಾನು ವೆ ್ಯಸ್‌ರಾಯ್‌ರಿಗೆ ಹೇಳುವುದು ಅವರಿಗೆ 
ಇಷ್ಟವಾಗಲಿಲ್ಲ. ವಯಸ್ಸಾ ಕಿಗಿರುವುದರಿಂದ ನನ್ನ ಧೃತಿ ಕುಂದಿಹೋಗಿರಬಹುದು ಅಂತ 
ಅವರ ಊಹೆ. ನಾನು ಹೇಗಿದೆ ಕ್ಷೇನೋ ಹಾಗೇ ಕಾಣಿಸಿಕೊಳ್ಳಬೇಕು; ಅದಲ್ಲದೆ ಹೋದರೆ 
ವಂಚಕನಾಗುತ್ತೇನೆ. ಮತ್ತು ನಾನು ಕಾಂಗ್ರೆಸ್ಸಿನ ನಿಜವಾದ ಹಾಗೂ ನಿಷ್ಠಾವಂತನಾದ 
ಸ್ಜೆ ಬೀಹಿತನೆನ್ನುವುದು ಹೌದಾಗಬೇಕಾದರೆ, ನನಗೆ ಅನಿ ಿಸಿದ್ದನ್ನು ಹೇಳಬೇಕು. ನಾನು 
ಕಾಂಗ್ರೆಸ್ಸಿನ ನಾಲ್ಕಾಣೆ ಸದಸ್ಯನಾಗಿಲ್ಲದಿದ್ದರೂ ಚಿಂತೆಯಿಲ್ಲ. ಅವರೆಲ್ಲರೂ ನನ್ನ ಹತ್ತಿರ 
ಬಂದು ಸಲಹೆ ಕೇಳುತ್ತಾರೆ. ಹಾಗೇನೇನಾನು ಬ್ರಿಟಿಷರಿಗೆ ಕೂಡಾ ಸ್ನೇಹಿತ. ಆದ್ದರಿಂದ, 
ಯಾವುದು ಅವರಿಗೆ ಒಳ್ಳೆ ಕೈಯದೆನ್ನುವುದನ್ನು ನಾನು ಬ್ರಿಟಿಷರಿಗೆ ತಿಳಿಸಿ ಹೇಳಬೇಕು. 


೧೨ 


ಅಲ್ಲದಿದ್ದರೆ ನಾನು ಅವರ ಸ್ನೇಹಿತನಾಗಿದ್ದು ಏನು. ಪ್ರಯೋಜನ? ಅವರ ಬಗ್ಗೆ 
ನನಗಿರುವ ನಿಜವಾದ ನಿಷ್ಠಾವಂತವಾದ ಸ್ನೇಹವನ್ನು ಸಾಬೀತುಮಾಡಬೇಕೆಂದರೆ, 
ವಾಸ್ತವ ಸಂಗತಿಗಳನ್ನು ಅವರ ಎದುರು ಬಿಚ್ಚಿಡಬೇಕು; ಅವರು ಒಪ್ಪಿಕೊಳ್ಳಲಿ 
ನಿರಾಕರಿಸಲಿ, ಅದರ ಪರಿವೆಯಿಲ್ಲದೆ ಯಾವುದು ಯೋಗ್ಯಮಾರ್ಗವೆನ್ನುವುದನ್ನು. 
ಅವರಿಗೆ ಹೇಳಬೇಕು; ಅದು ನನ್ನ ಬದ್ಧ ಕರ್ತವ್ಯ. ಈ ವ್ಯವಹಾರವನ್ನು ನಾವು ತಪ್ಪ 
ದಿಕ್ಕಿನಿಂದ ತೊಡಗುತ್ತಿದ್ದೇವೆ; ಅದನ್ನು ನಾನು ನಿಚ್ಚಳವಾಗಿ ಕಾಣುತ್ತಿದ್ದೇನೆ. ಇದರ 
ಒಟ್ಟೂ ಅಂತಿಮ ಪರಿಣಾಮವನ್ನು ನಾವು ಈಗ ಗ್ರಹಿಸದೆ ಹೋಗಬಹುದು. ಆದರೆ, 
ಈ ಬೆಲೆಯನ್ನು ತೆತ್ತು ಪಡೆಯುವ ಸ್ವಾತಂತ್ರ್ಯದ ಭವಿಷ್ಯವು ಕರಾಳವಾದದ್ದು;ನಾನದನ್ನು 
ಸ್ಪಷ್ಟವಾಗಿ ಕಾಣಬಲ್ಲೆ. ಸಾಕ್ಷಿಯಾಗಿದ್ದು ಅದನ್ನು ಕಾಣಲು ದೇವರು ನನ್ನನ್ನು ಆತನಕ 
ಜೀವಂತ ಇಡದಿರಲಿ ಅಂತ ಪ್ರಾರ್ಥಿಸುತ್ತೇನೆ. (ಮನುಗೆ) ನಿನ್ನನ್ನು ನಾನು ಈ ವಿಶಾಲ 
ಕ್ಷೇತ್ರದಲ್ಲಿ ತಂದು ಬಿಟ್ಟಿದ್ದೇನೆ, ನಿನ್ನನ್ನು ನೀನೇ ಕಾಪಾಡಿಕೋ ಎಂದು. ನಾನು ಸಂಪೂರ್ಣ. 
ವಿವೇಚನೆಯಿಂದಲೇ ಈ ಕೆಲಸವನ್ನು ಮಾಡಿದ್ದೇನೆ. ಯಾಕೆಂದರೆ, ನೀನು ಬದುಕಿನ 
ಅನುಭವಗಳಿಲ್ಲದ ಪುಟ್ಟ ಹುಡುಗಿಯಾಗಿದ್ದರೂ ಈ ಯಜ್ಞದಲ್ಲಿ ನನ್ನ ಭಾರವನ್ನು ನೀನು. 
ಹೊತ್ತಿದ್ದೀಯೆ. ಇಡೀ ಜಗತ್ತಿನ ವಿರೋಧದ ಎದುರಲ್ಲೂ ದೃಢವಾಗಿ ನಿಂತುಕೊಳ್ಳಲು, 
ಸಮಗ್ರ ಸತ್ಯವನ್ನು ಹೇಳಲು ದೇವರು ನನಗೆ ಶಕ್ತಿಕೊಡಬೇಕು, ವಿವೇಕವನ್ನು 
ಕೊಡಬೇಕು. ಅದಕ್ಕೆ ನಿನ್ನ ನೆರವು ಬೇಕು; ನಿನ್ನ ಪ್ರಾಮಾಣಿಕವಾದ ಕೆಲಸಗಳಲ್ಲಿ, ನಿನ್ನ 
ಆಲೋಚನೆಗಳಲ್ಲಾಗಲೀ ಕ್ರಿಯೆಗಳಲ್ಲಾಗಲೀ ನಿದ್ರೆಯಲ್ಲಾಗಲೀ ಎಚ್ಚರದಲ್ಲಾಗಲೀ 
ಅಥವಾ ನಿನಗೆ ನಿನ್ನ ಪ್ರಜ್ಞೆಯಿಲ್ಲದಿರುವ ಸಮಯದಲ್ಲೂ ಯಾವ ಪರಿಶುದ್ಧತೆಯನ್ನು 
ನೀನು ಕಾಪಾಡಿಕೊಳ್ಳುತ್ತೀಯೋ ಆ ಪರಿಶುದ್ಧತೆಯ ಶಕ್ತಿ ನತೆಗೆ ಬೇಕು. ಶ್ರದ್ಧೆಯ 
ವಿಷಯದಲ್ಲಿ, ಪರಿಶುದ್ಧತೆಯ ವಿಷಯದಲ್ಲಿ ಅಥವಾ ಸತ್ಯದ ದಾರಿಯನ್ನೇ 
ಹಿಡಿಯುವುದರಲ್ಲಿ ವಯಸ್ಸಿನ ಪರಿಗಣನೆಯಿಲ್ಲ. ಅದಕ್ಕೆ ಬೇಕಾದದ್ದು ಸತ್ವದ ಶಕ್ತಿ. 
ಪ್ರಹ್ಲಾದನು ಚಿಕ್ಕವನಾಗಿರಲಿಲ್ಲವೆ? ಪುಟ್ಟ ಧ್ರುವನು ವಯಸ್ಕನಾಗಿರಲಿಲ್ಲವಲ್ಲ? ಆದರೆ 
ಅವರಿಗೆ ಸತ್ಯದ ದಾರಿಯನ್ನು ಹಿಡಿಯುವ ಸತ್ವಶಕ್ತಿಯಿತ್ತು. ಅಲ್ಲದೆ ಮನುಷ್ಯನು ಬೆಳೆದು 
ವೃದ್ಧನಾಗಿರಬಹುದು, ಹಾಗಿದ್ದೂ ವಂಚಕನೇ ಆಗಿದ್ದಿರಬಹುದು. ಹೇಗೋ, ನಾನು 
ಸಂಪೂರ್ಣ ಒಬ್ಬಂಟಿಯಾಗಿದ್ದರೂ ನನ್ನ ಚಿಂತನೆಗಳಲ್ಲಿ ನಿಶ್ಚಲವಾದ ಅಂತಃಸಂತೋಷ 
ವನ್ನೂ ಪ್ರಸನ್ನ ಮನಸ್ಕತೆಯನ್ನೂ ಅನುಭವಿಸುತ್ತಿದ್ದೇನೆ. ದೇವರೇ ನನ್ನ ಎದುರು 
ದಾರಿಯಲ್ಲಿ ದೀಪ ಬೆಳಗುತ್ತಿರುವಂತೆ ಭಾಸವಾಗುತ್ತದೆ. ಆ ಕಾರಣದಿಂದಲೇ 
ಪ್ರಾಯಶಃ, ನಾನು ಏಕೋಹಸ್ತದಿಂದ ಹೋರಾಡಲು ಶಕ್ತನಾಗಿದ್ದೇನೆ. ಜನರು ಈಗ 
ನನಗೆ ಕಾಶಿಗೆ ಹೋಗಿ ವಿಶ್ರಾಂತನಾಗಲು ಹೇಳುತ್ತಾರೆ; ಹಿಮಾಲಯಕ್ಕೆ ಹೋಗಲು 


೧೩ 


ಹೇಳುತ್ತಾರೆ. ನಾನು ನಕ್ಕು. ಅವರಿಗೆ ಹೇಳುತ್ತೇನೆ - ನಾಶವಾಗಬೇಕಾದ ದಾರಿದ್ರ್ಯ 
ಎಲ್ಲಿದೆಯೋ ಅಲ್ಲಿ, ಕೊನೆಗೊಳಿಸಬೇಕಾದ ದಮನ ಎಲ್ಲಿ ದೆಯೋ ಅಲ್ಲಿ, ಅಲ್ಲಿ ನನ್ನ 
ತಪಸ್ಸಿನ ಹಿಮಾಲಯವಿದೆ ಅಂತ. ಬದುಕಿಗೆ ತೀರಾ ಅಗತ್ಯವಾದ್ದೆ ಂದರೆ, ಒಂದು 
ಭರವಸೆಯ ಭಾವನೆ; ಮನುಷ್ಯಯೋಗ್ಯವಾದ ಒಂದು ಜೀವನಮಟ್ಟ; ಅರ್ಥಾತ್‌, 
ಮನುಷ್ಯಮರ್ಯಾದೆಗೆ ತಕ್ಕುದಾದ ಬಟ್ಟೆ, ವಿದ್ಯಾಭ್ಯಾಸ, ಆಹಾರ ಮತ್ತು ವಸತಿ. 
ಬದುಕಿನ ಈ ಅಗತ್ಯಗಳು ದೊರಕದಿರುವ ಒಂದೇ ಒಂದು ಗಂಡಾಗಲಿ ಅಥವಾ 
ಹೆಣ್ಣಾಗಲಿ, ಎಳೆಯನಿರಲಿ ಮುದುಕನಿರಲಿ, ಈ ಭಾರತದಲ್ಲಿ ಇರುವತನಕ ನನಗೆ 
ವಿಶ್ರಾಂತಿಯಿಲ್ಲ. ನಿನ್ನೆ ಶರತ್‌ಬಾಬುಗೆ ನಾನು ಇದನ್ನೇ ಹೇಳಿದೆ. ಬಾದ್‌ಷಾ ಖಾನ್‌ರ 
' ದುಃಖವನ್ನು ತಡೆದುಕೊಳ್ಳುವುದೇ ನನಗೆ ದೊಡ್ಡ ಕಷ್ಟ. ಅವರ ಆಂತರಿಕ ದುಃಖವು 
ನನ್ನ ಎದೆಯನ್ನು ಹಿಂಡುತ್ತದೆ. ಆದರೆ ನಾನೇನಾದರೂ ಕಣ್ಣೀರಿಗೆ ಅವಕಾಶ 
ಕೊಟ್ಟುಕೊಂಡರೆ, ಅದು ಹೇಡಿತನವಾಗುತ್ತದೆ; ಮತ್ತು, ಆ ಬಲಿಷ್ಠದೇಹದ ಪಠಾನ್‌ 
ಕುಸಿದುಬಿಟ್ಟಾರು. ಅವರು ಕುಸಿಯಬಾರದು ಅಂತ ನನ್ನ ಆಸೆ. ಆದರೆ, ಅವರೆಲ್ಲರೂ 
ಸರಿಯಾದ ದಾರಿಯಲ್ಲಿದ್ದು ನಾನೇ ಕತ್ತಲಲ್ಲಿ ತಡಕಾಡುತ್ತಿದ್ದಿರಬಹುದು; ಅದೂ 
ಇದ್ದೀತು. ನೀನು ಹೆಚ್ಚು ಹೆಚ್ಚು ಜಾಗೃತಳಾಗಿದ್ದಷ್ಟೂ ಒಳ್ಳೆಯ ಆರೋಗ್ಯ 
. ಕಾಪಾಡಿಕೊಂಡು ಹರ್ಷವಂತೆಯಾಗಿದ್ದಷ್ಟೂ ನನ್ನ ಸಮಸ್ತಕ್ರಿಯೆಗಳನ್ನೂ ಹೆಚ್ಚುಹೆಚ್ಚಾಗಿ 
ಪ್ರಭಾವಿಸುತ್ತೀಯೆ. ' 

ನಾನು ಮುಂಗಾಣುವ ಕೇಡು ಭಾರತವನ್ನು ಆಕ್ರಮಿಸಿಬಿಡುವುದಾದರೆ, ಅದರ 
ಸ್ವಾತಂತ್ರ್ಯಕ್ಕೆ ಧಕ್ಕೆಯುಂಟಾಗುವುದಾದರೆ -ಅದಕ್ಕೆ ಸಾಕ್ಷಿಯಾಗಲು ನಾನು ಪ್ರಾಯಶಃ 
ಬದುಕುವುದಿಲ್ಲ- ಮುಂದಿನ ಜನಾಂಗದವರು ತಿಳಿದುಕೊಳ್ಳಲಿ ಅಂಥ ಕೇಡಿನ ಬಗ್ಗೆ 
ಯೋಚಿಸುತ್ತ ಈ ಮುದುಕನು ಎಂಥ ವಿಹ್ವಲತೆಯನ್ನನುಭವಿಸಿದ ಎನ್ನುವುದನ್ನು. 
ಮುಂದೆ ಬರುವ ಪೀಳಿಗೆಗಳವರು, ಭಾರತದ ವಿಚ್ಛೇದನಕ್ಕೆ ಕಾರಣರಾದವರಲ್ಲಿ ಇವನೂ. 
ಒಬ್ಬ ಎಂದು ಗಾಂಧಿಯನ್ನು ಶಪಿಸದಿರಲಿ. ಪ್ರತಿಯೊಬ್ಬರೂ ಇವತ್ತು ಸ್ವಾತಂತ್ರ್ಯದ ಕ 
ಬಗ್ಗೆ ಆತುರಪಡುತ್ತಿದ್ದಾರೆ. ಹೀಗಿರುವಾಗ ಬದಲು ದಾರಿಯೇ ಇಲ್ಲ. (ಗುಜರಾತಿ 
ಗಾದೆಯಿದೆಯಲ್ಲ?) ಇದು ಮರದ ಲಾಡುಗಳನ್ನು ತಿನ್ನುವ ಹಾಗೆ- ತಿಂದರೆ ಕರುಳು 
ಜಖಮ್‌ ಆಗಿ ಸಾಯುತ್ತಾರೆ; ತಿನ್ನದಿದ್ದರೆ ಹಸಿವಿನಿಂದ ಸಾಯುತ್ತಾರೆ. 


1.1 ೫/17 11/47/11 ೧4710111 


ಮೂಲಂ: ಗುಜರಾತಿ ಬಿಹಾರ್‌ಪಚ್ಚಿ ದಿಲ್ಲಿ ಪು. ೫೦-೫೨ 
ಇ 12೦೧, 50- 52 


ನೂರೊಂದು ನಿಷ್ಠೆ-ನೂರೊಂದು ರಾಷ್ಟ್ರ: 
ಸಂಕ್ರಮಣಾವಸ್ಥೆಯಲ್ಲಿ ರಾಷ್ಟ್ರಪ್ರಭುತ್ವಗಳು 
ಡಿ.ಆರ್‌. ನಾಗರಾಜ್‌ 


, ಈ ಅರ್ಧ ಶತಮಾನದಲ್ಲಿ ಭಾರತ ಒಂದು ರಾಷ್ಟ್ರವಾಗಿ ಹಲವು ವಿದ್ಯಮಾನ 
ಗಳನ್ನು ಕಂಡಿದೆ, ಅನೇಕ ಸವಾಲುಗಳನ್ನು ಎದುರಿಸಿದೆ. ಇವುಗಳಲ್ಲಿ ಕೆಲವು 
ಸಾರ್ವತ್ರಿಕವಾಗಿ "ರಾಷ್ಟ್ರ'ವೆಂಬ ಸಂರಚನೆಗೆ ವಿಶಿಷ್ಟವಾದರೆ ಇನ್ನು ಕೆಲವು ವಿಶೇಷವಾಗಿ 
ಭಾರತದಂತಹ "ರಾಷ್ಟ್ರ'ದ ಸಂರಚನೆಗೆ ವಿಶಿಷ್ಟವಾದುವು. 

ಪ್ರತಿಯೊಂದು ಯುಗಕ್ಕೂ ಅನನ್ಯವಾದ ಕೆಲವು ಅಧ್ಯಯನ ಪರ್ವ 
ಗಳಿರುವುದುಂಟು. ಈ ರೀತಿಯಲ್ಲಿ, ಪ್ರಸ್ತುತ ಜಾಗತಿಕ ಸಾಂಸ್ಕೃತಿಕ ಅಧ್ಯಯನಗಳ 
ಮಟ್ಟಿಗೆ "ರಾಷ್ಟ್ರ', "ರಾಷ್ಟ್ರಪ್ರಭುತ್ವ' ಹಾಗೂ "ರಾಷ್ಟ್ರೀಯತೆ'ಗಳು ಬಹುಮುಖ್ಯವಾದ 
ವಿಷಯಗಳಾಗಿವೆ. ಕಳೆದ ಸುಮಾರು ಇಪ್ಪತ್ತು ವರ್ಷಗಳ ಅವಧಿಯಲ್ಲಿ ಮೂರನೆ 
ಜಗತ್ತಿನ ದೇಶಗಳೂ ಸೇರಿದಂತೆ ಪ್ರಪಂಚದಾದ್ಯಂತ ಅತ್ಯಂತ ಗಾಢವೂ ರೋಮಾಂ- 
ಚಕವೂ ಆದ ಬೌದ್ದಿಕ ಚಟುವಟಿಕೆ ನಡೆಯುತ್ತಿರುವುದು ಈ ವಿಷಯಗಳನ್ನು ಕುರಿತೇ 
ಆಗ್ದಿದೆ. | 
" "ರಾಷ್ಟ್ರೀಯತೆ'ಯೆಂದರೆ ಮೂಲಭೂತವಾಗಿ "ಮಣ್ಣಿನ ಪವಿತ್ರೀಕರಣದ' 
ಒಂದು ಪ್ರಕ್ರಿಯೆಯೆಂದು ಹೇಳಬಹುದು. ಅಂದರೆ ಒಂದು ಸಾಂಸ್ಕೃತಿಕ ಪ್ರದೇಶ, 
ಅಥವಾ ಭೌಗೋಳಿಕ ಪ್ರದೇಶ ತನ್ನನ್ನು ತಾನು ಸಂಘಟಿಸಿಕೊಳ್ಳುವ ಪ್ರಯತ್ನದಲ್ಲಿ ತಾನು 
ವಾಸಿಸುವ ನೆಲವನ್ನು "ಪವಿತ್ರ'ವೆಂದು ಪರಿಕಲ್ಪಿಸಿಕೊಳ್ಳಲು ಪ್ರಾರಂಭಿಸುತ್ತದೆ, ಅದನ್ನು : 
"ರಾಷ್ಟ್ರ'ವೆಂದು ಅಮೂರ್ತಿಕರಿಸಿ ಹಾಗೆಯೆ ಮೂರ್ತಿಕರಿಸಿ ಆರಾಧಿಸತೊಡಗುತ್ತದೆ. 
ಇಂಥ ಪ್ರಕ್ರಿಯೆಯಲ್ಲಿ ಆ ಮಣ್ಣು ಮೊದಲು ನಿಜವಾದ ಮಣ್ಣಾಗಿರುತ್ತದೆ, ಆ ನೆಲ 
ನಿಜವಾದ ನೆಲವಾಗಿರುತ್ತದೆ, ಅಲ್ಲಿ ಎಲ್ಲವೂ ನಿಜವಾದದ್ದಾಗಿರುತ್ತದೆ. ಆದರೆ ಕಾಲ 
ಸರಿದಂತೆ "ರಾಷ್ಟ್ರ'ದ ಮೂಲಧಾತುವಾದ ಆ ಮಣ್ಣು ನಿಜವಾದ ಮಣ್ಣಾಗಿ 
ಉಳಿಯುವುದಿಲ್ಲ; ಬಹಳ ಸಲ ಅದು ಕಾಲ್ಬನಿಕ ಮಣ್ಣಾಗಿ ಕಾಲ್ಪನಿಕ ಪ್ರದೇಶವಾಗಿ 
ಪರಿವರ್ತಿತವಾಗುತ್ತದೆ. ಇದನ್ನೆ ಆಧುನಿಕ ಚರಿತ್ರಕಾರರು - ಇಂದು ಅತಿಹೆಚ್ಚು 
ಚರ್ಚಿತನಾದಂತಹ ಬೆನೆಡಿಕ್ಟ್‌ ಡ್ಯಂಡರ್‌ಸನ್‌ನಂಥವರು - "ಕಲ್ಪಿತ ಕುಲ'ಗಳು 


೧೫ 


: (ಇಮ್ಯಾಜಿನ್ದ್‌ ಕಮ್ಯುನಿಟೀಸ್‌) ಎಂದು ಕರೆಯುತ್ತಾರೆ. ಹೀಗೆ "ರಾಷ್ಟ್ರ'ವೆನ್ನುವುದು 
ಒಂದು ಕಲ್ಪಿತ ಕುಲ; ಅದರಲ್ಲಿಯೂ ವಿಶೇಷವಾಗಿ ೧೯ನೆಯ ಶತಮಾನದಲ್ಲಿ ರೂಪು 
ತಾಳಿದ ಒಂದು "ಕಲ್ಪಿತ ಕುಲ'. 
ಹಾಗೆಂದ ಮಾತ್ರಕ್ಕೆ ೧೯ನೆಯ ಶತಮಾನದ ಹಿಂದೆ "ರಾಷ್ಟ್ರಗಳು ಇರ 
ಲಿಲ್ಲವೆಂದಲ್ಲ, ಭಾರತ ಆಗ ಒಂದು "ರಾಷ್ಟ ್ಚ' ವಾಗಿರಲಿಲ್ಲ ವೆಂದಲ್ಲ. ಅಂದೂ 
. "ರಾಷ್ಟ್ರ'ಗಳಿದ್ದವು. ಆದರೆ ಆಧುನಿಕಪೂರ್ವ ಕಾಲದಲ್ಲಿ ಇದ್ದಂತಹ "ರಾಷ್ಟ್ರ'ಗಳಿಗೂ 
ಈಗಿನ ಆಧುನಿಕ " ರಾಷ್ಟ್ರ 'ಗಳಿಗೂ ಕೆಲವು ಮೂಲಭೂತವಾದಿ ವ್ಯತ್ಯಾ ಸಗಳಿವೆ. 
ಸ್ಥೂಲವಾಗಿ ಹೇಳುವುದಾದರೆ ಅಂದು ಇದ್ದುದ್ದು "ರಾಷ್ಟ್ರ' (ನೇಷನ್‌), ಇಂದಿಕುತ್ತದು 
"ರಾಷ್ಟ್ರಪ್ರಭುತ್ವ' (ನೇಷನ್‌-ಸ್ಟೇಟ್‌). ಪ್ರಸ್ತುತ | ದಿನಗಳಲ್ಲಿ ನ ಬಹುಪಾಲು ಚರ್ಚೆಗಳ 
ಒಂದು ದೋಷವೆಂದರೆ ಅವು "ರಾಷ್ಟ್ರ' ಮತ್ತು "ರಾಷ್ಟ್ರಪ್ರಭುತ್ವ 'ಗಳ ನಡುವಿನ ಈ 
ಬಹುಮುಖ್ಯ ವ್ಯತ್ಯಾಸವನ್ನು ಗುರುತಿಸುವುದೆ ಇಲ್ಲ. ರಾಷ್ಟ್ರವೆನ್ನು ವುದು ಅದು ರೂಪು 
ತಳೆಯುವಾಗ ಮೋಹಕವಾಗಿಯೂ ಆರೋಗ್ಯಕಾರಿಯೂ ಆಗಿ ಕಾಣುವಂಥದು. ಅಲ್ಲಿ 
ನಿಜವಾದ ಮಣ್ಣಿನ ಪವಿತ್ರೀಕರಣವಿರುತ್ತದೆ; ಆ ಮಣ್ಣಿಗೆ ಸಮ್ಮೋಹಕವಾದ ಒಂದು 
ಶಕ್ತಿಯಿರುತ್ತದೆ. ಅದಿಲ್ಲದೆ ರಾಷ್ಟ್ರದ ಉಗಮವಾಗಲಿ ಸಂವರ್ಧನೆಯಾಗಲಿ ಸಾಧ್ಯವಿಲ್ಲ. 
' ಹೀಗೆ ಪ್ರಾಥಮಿಕ ಹಂತದಲ್ಲಿ ಮೋಹಕವಾಗಿ ಕಾಣುವ "ರಾಷ್ಟ್ರ'ವು "ರಾಷ್ಟ್ರಪ್ರಭುತ್ವ'ವಾಗಿ 
ಬೆಳೆದಾಕ್ಷಣ ಭಯಾನಕವಾಗಿ ಕಾಣತೊಡಗುತ್ತದೆ. ಯಾವುದು ಒಮ್ಮೆ ಅಪೇಕ್ಷಣೀಯ 
ವಾಗಿ ಕಂಡಿತ್ತೊ ಅದು ಈಗ ಅಪಾಯಕಾರಿಯಾಗಿ ತೋರತೊಡಗುತ್ತದೆ. 
ಆಧುನಿಕಪೂರ್ವ ಕಾಲದ " ರಾಷ್ಟ್ರ 'ಗಳು ಆಧುನಿಕ ಕಾಲದ "ರಾಷ ಸ್ಚಪ್ರಭುತ್ವ 'ಗಳಾಗಿ 
ಬದಲಾಗಿರುವ ಪ್ರಕ್ರಿಯೆಯ ಒಳಗಡೆಯ ಅವುಗಳ ವರ್ತಮಾನದ ಅನೇಕ ಬಿಕ [ಟ್ಟುಗಳ 
ಮೂಲಕಾರಣಗಳು ಹುದುಗಿವೆ. 
ಇಂಥ ಬಿಕ್ಕಟ್ಟುಗಳು ಹೇಗೆ ಮತ್ತು ಏಕೆ ಹುಟ್ಟುತ್ತವೆ ಎನ್ನುವ ಪ್ರಶ್ನೆಯನ್ನು ಕೆಲವು 
ಆಯ್ದ ಅಂಶಗಳ ಚರ್ಚೆಯ ಮೂಲಕ ಅರಿಯಲು ಪ್ರಯತ್ನಿಸಬಹುದು. 
ಹಳೆಯ ರಾಷ್ಟ್ರ ಮತ್ತು ಹೊಸ ರಾಷ್ಟ್ರಪ್ರಭುತ್ವಗಳೆರಡಕ್ಕೂ ಕೆಲವು ಲಾಂಛನಗಳು 
ಅತ್ಯವಶ್ಯಕವ್ಪಾದುವು. ನಮ್ಮ ಸಂಸ್ಕೃತ ಕಾವ್ಯ ಹಾಗೂ ಕನ್ನಡ ಕಾವ್ಯಗಳಲ್ಲಿ ಹಿಂದಿನ 
'ರಾಷ್ಟ್ರೀಯತೆಯ ಕೆಲವು ಬ । ಪ್ರಸ್ತಾ ಪಃ ಬರುವುದನ್ನು ಇಲ್ಲಿ ಗಮನಿಸಬಹುದು. 
ಪ್ರಾಚೀನ ಭಾರತದ ರಾಜತ್ವದ ಹಾಗೂ ರಾಷ್ಟ್ರತ್ವ ದ ಲಾಂಛನಗಳು ಮುಖ ್ಯವಾಗಿ ನಾಲ್ಕು: 
: ಒಂದು, ಶ್ವೇತಾತಪತ್ರ; ಎರಡು, ರಾಜದಂಡ; ಮೂರು, ಕಿರೀಟ, ಮತ್ತು ನಾಲ್ಕು, 
ಸಿಂಹಾಸನ. ಇವುಗಳಲ್ಲಿ ಯಾವುದೆ ಒಂದಕ್ಕೆ ಅವಮಾನವಾದರೂ ಅದು ರಾಜನಿಗೆ, 
. ರಾಷ್ಟ್ರಕ್ಕೆ ಆದ ಅವಮಾನ (ಕುಮಾರವ್ಯಾಸ: "ಮಣಿಯದಾತನ ಕಾಣುತಲೆ ಮಣಿಖಚಿತ 


೧೬ 


ಕಾಂಚನದ ಪೀಠದ ಗೊಣಸು ಮುರಿದುದು') ಈ ರೀತಿ ಲಾಂಛನಗಳು ಸಾಂಕೇತಿಕ 
ಮಹತ್ವವನ್ನು ಪಡೆದಿರುವಂಥವು. ಆಧುನಿಕ ರಾಷ್ಟ್ರತ್ವವೂ ಕೊಂಚ ಭಿನ್ನರೂಪದ ಇಂಥ 
ಲಾಂಛನಗಳನ್ನು ಹೊಂದಿದೆ. ಇವುಗಳಲ್ಲಿ ಬಹುಮುಖ್ಯವಾದಂಥವು ಒಂದು, 
ರಾಷ್ಟ್ರಧ್ವಜ; ಎರಡು, ಸೈನ್ಯ; ಮೂರು, ಅಭಿವೃದ್ಧಿ ಮಾದರಿ ಹಾಗೂ ನಾಲ್ಕು, 
ವಿಜ್ಞಾನ-ತಂತ್ರಜ್ಞಾನ ನೀತಿ. ಈ ನಾಲ್ಕು ಲಾಂಛನಗಳಿಲ್ಲದ್ದು ಆಧುನಿಕ ರಾಷ್ಟಪ್ರಭುತ್ವ 
ಎಂದೆನಿಸಿಕೊಳ್ಳಲಾರದು. ಸ. 
ಇದನ್ನು ತುಸು ವಿವರಿಸುವುದಾದರೆ- ಸೈನ್ಯ ಇಲ್ಲದಿರುವ ದೇಶಗಳೂ ಜಗತ್ತಿನಲ್ಲಿ 
ಕೆಲವು ಉಂಟು ನಿಜ, ಆದರೆ ಅವು ಬೆರಳೆಣಿಕೆಯ ಸಂಖ್ಯೆಯಷ್ಟು ಮಾತ್ರ. ಹಾಗೆಯ, 
. - ಸೈನ್ಯ ನಿಜವಾಗಿಯೂ ಉಪಯೋಗಕ್ಕೆ ಬರುತ್ತದೆ ಎಂದಿರಲಾರದಿರಬಹುದು; ಆದರೆ 
ಅದು ಒಂದು ಸಾಂಕೇತಿಕ ಲಾಂಛನವಾಗಿಯಾದರೂ ಇರಲೇಬೇಕು. . ಈ ಹಠ 
ಕೆಲವೊಮ್ಮೆ ಹಾಸ್ಯಾಸ್ಪದ ಮಟ್ಟಕ್ಕೂ ಹೋಗಬಹುದು. ನಮ್ಮ ನೆರೆಯ ನೇಪಾಳ ಒಂದು. 
ಪುಟ್ಟ ಪ್ರದೇಶ - ಅದೂ ಒಂದು ಆಧುನಿಕ ರಾಷ್ಟ. ನೇಪಾಳದ ರಾಜಧಾನಿ 
ಕಠಮಂಡುವಿನಲ್ಲಿ ರಾಜನ ಅರಮನೆಯ ಮುಂದೆ ಪ್ರತಿದಿನ ಒಂದು ನಿತ್ಯವಿಧಿ 
ನಡೆಯುತ್ತದೆ. ನಮ್ಮ ಮಟ್ಟಿಗೆ ಆ ಅರಮನೆಯನ್ನೂ ಅರಮನೆಯೆಂದು ಒಪ್ಪವುದು 
ಕಷ್ಟ; ಈ ಮಲೆನಾಡಿನ ಅನೇಕ ಜಮೀನುದಾಗರ ಮನೆಗಳು ಕೂಡ ಆ ಅರಮನೆಗಿಂತ 
ದೊಡ್ಡದಾಗಿರುತ್ತವೆ. ಅಂಥ ಅರಮನೆಯಲ್ಲಿ ಕಾವಲು ಭಟರು ದಿನದ ಒಂದು ನಿರ್ದಿಷ್ಟ 
ಕಾಲಮಾನಕ್ಕೆ ತಮ್ಮ ಸರದಿ ಮುಗಿಸಿ ಮುಂದಿನ ಸರದಿಯ ಭಟರಿಗೆ ಹೊಣೆ ಹೊರೆಸಿ 
ನಡೆಯುತ್ತಾರೆ. ಈ ಚೇಂಜ್‌ ಆಫ್‌ ಗಾರ್ಡ್‌ ಅಂದರೆ ಕಾವಲು ಬದಲಾವಣೆಯ 
ಕ್ರಿಯೆಯನ್ನು ನೋಡಲು ಅಲ್ಲಿ ಸ್ಥಳೀಯರು ಕಿಕ್ಕಿರಿದು ನೆರೆದಿರುತ್ತಾರೆ. ಅವರಿಗೆ 
ಮಹಾಕ್ರಿಯೆಯೆಂದು ಕಾಣುವಂಥದು ಬೇರೆ ದೇಶದವರಿಗೆ ಅಲ್ಪವಾಗಿ ತೋರುತ್ತದೆ. 
ಯಾಕೆಂದರೆ ಆ ಸೈನಿಕರು ಸೈನಿಕರಂತಿರದೆ ಬಡಪಾಯಿ ಪೋಲಿಸರಂತಿರುತ್ತಾರೆ; ಅವರ 
ಶಸ್ತ್ರಗಳು ನಿಜವಾದ ಶಸ್ತ್ರಗಳಂತಿರದೆ ಕೋತಿಗಳನ್ನು ಹೊಡೆಯಲು ಬಳಸುವ ಕ್ಷುಲ್ಲಕ 
ಕೋವಿಗಳಂತಿರುತ್ತವೆ. ಇದೆಲ್ಲದರ ನಡುವೆ ಆ ಸೈನಿಕರು ರಾಜಭಟರ ಠೀವಿಗೆ ತಕ್ಕಂತೆ 
ನಡೆಯಲು ಹೆಣಗಾಡುತ್ತಿದ್ದರೆ ಅಲ್ಲಿಯ ಜನ ಅದನ್ನೆ ಪರಮಾದ್ಭುತವೆಂಬಂತೆ 
' ವೀಕ್ಷಿಸುತ್ತಾರೆ. ಈ ಕ್ರಿಯಾವಿಧಿ ಬೇರೆಯೇನಲ್ಲ -- ಇಂಗ್ಲೆಂಡಿನ ರಾಜಕುಟುಂಬದ 
ಬಕಿಂಗ್‌ಹ್ಯಾಮ್‌ ಅರಮನೆಯ ಎದುರು ನಿತ್ಯ ನಡೆಯುವ ವಿಶ್ವಪ್ರಸಿದ್ಧ "ಕಾವಲು 
ಬದಲಾವಣೆ'ಯ ಹಾಸ್ಯಾಸ್ಪದ ಅನುಕರಣೆ ಅಷ್ಟೆ. ಆದರೆ ನಮಗೆ ವಿಕಟವಿನೋದವಾಗಿ 
ತೋರುವ ಆ ದೃಶ್ಯ ಅಲ್ಲಿಯ ರಾಷ್ಟ್ರೀಯರಿಗೆ ಅಷ್ಟೆ ಅರ್ಥಪೂರ್ಣವಾದುದು, 
ಘನವಾದುದು. ಹೀಗೆ "ರಾಷ್ಟ್ರೀಯ ಪ್ರಭುತ್ವ' ಎಂದೆನ್ನಿಸಿಕೊಳ್ಳಲು ಎಲ್ಲ ದೇಶಗಳಿಗೂ 


೧೭ 


' ಇಂಥ ಸಂಕೇತಗಳು - -ಅವು ಎಷ್ಟೆ ಅಸಂಗತವಾಗಿರಲಿ - ಅತ್ಯಂತ ಅನಿವಾರ್ಯ. 
| ಆಧುನಿಕ ರಾಷ್ಟ್ರಪ್ರಭುತ್ವ ದ ಇಂಥದೊಂದು ಹಾಸ್ಯಾಸ್ಪದ ಮುಖದಜೊತೆಗೆಯೆ 
ಡೆ ವ್ಯವಸ್ಥೆಯ ಹಿಂಸಾತ್ಮಕವಾದ ಇನ್ನೊ ೦ದು ಮುಖವೂ ಇದೆ. ಆಧುನಿಕ ಜಗತ್ತಿ ನಲ್ಲಿ: 
1 ರಾಷ್ಟ್ರನಿರ್ಮಾಣವೆನ್ನು ವುದು ಮೂರ್ತವೂ ಅಮೂರ್ತವೂ ಆದ ಹಿಂಸಾಕಾಂಡದ 
ಛೆ ಹದು ವಿರಾಟ್‌ಕಥನವೂ ಹೌದು. ಜಗತ್ತಿನಲ್ಲಿ ಹಿಂಸಾಪ್ರ ಯೋಗವಿಲ್ಲದೆ 
ನಿರ್ಮಾಣವಾದ ರಾಷ್ಟ್ರವೆ ಇಲ್ಲ. ಅದರಲ್ಲಿಯೂ ಕಳೆದ ಐಪತ್ತು ವರ್ಷಗಳಲ್ಲಿ 
` ಫಶ್ಚಿಮಪ್ರೇರಿತ. ಮಾದರಿಯಲ್ಲಿ ಮೈದಾಳಿದ-ರಾಷ್ಟ್ರಾಕೃತಿಗಳ ಮಟ್ಟಿಗಂತೂ ಇದು 
ಸತ್ಯಾತಿಸತ್ಯ. 
, ಪಶ್ಚಿಮಪ್ರೇರಿತ ರಾಷ್ಟ್ರನಿರ್ಮಾಣಕಾರರಿಗೆ ಒಂದು ಹಠವಿರುತ್ತದೆ. ಆ ಹಠದಲ್ಲಿ 
' ಕೆಲವು ಅಂಶಗಳು, ಕೆಲವು ಜನಗಳು`ಅವರ ಕಣ್ಣಿಗೆ ಕಾಣುವುದಿಲ್ಲ; ಕೆಲವೊಮ್ಮೆ 
' ಕಂಡರೂ ಕಸಿವಿಸಿಯಾಗಿ ಅವರು ಅಂಥ ಅಂಶಗಳನ್ನು ಮತ್ತು ಜನರನ್ನು ನಿರ್ಲಕ್ಷಿಸಲು 
. ಅಥವಾ ನಿರ್ಸಾಮ ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿರುತ್ತಾರೆ. ಹೀಗೆ 
. ಪಶ್ಚಿಮಪ್ರೇರಿತ ರಾಷ್ಟ್ರರಥ ತನ್ನ ಏಕಮುಖಿ ಧಾವಂತ ಚಲನೆಯಲ್ಲಿ ಬದಿಗೆತ್ತಿ ಎಸೆಯುವ 
ಅಥವಾ ಹೊಸಕಿಹಾಕುವ ಅಂಶಗಳನ್ನು ಸಾಮಾಜಿಕ ತಾತ್ವಿಕನೊಬ್ಬ "ಶೂನ್ಯ 
.ಪ್ರದೇಶಗಳು' ಎಂದು ಕರೆಯುತ್ತಾನೆ. ನಾನು ಅವುಗಳನ್ನು "ಅಗೋಚರ ಲೋಕಗಳು' ' 
' ಎಂದು ಕರೆಯಲು ಇಚ್ಛಿಸುತ್ತೇನೆ. ಇಂಥ "ಅಗೋಚರ ಲೋಕಗಳು' ಇಲ್ಲದಿರುವ 
_ ಪಶ್ಚಿಮಪ್ರೇರಿತ ರಾಷ್ಟ್ರಪ್ರಭುತ್ವ ಗಳು ಯಾವುವೂ ಇಲ್ಲ. ಇದಕ್ಕೊಂದು ಉದಾಹರಣೆ 
_ :ಯನ್ನು ನೀಡುವುದಾದರೆ-ಎಲ್ಲ _ ರಾಷ್ಟ್ರಗಳಿಗೂ ಒಂದು ರಾಜಧಾನಿಯಿರುತ್ತದೆ; ಇದು 
. ಇನ್ನೊ ದು ಆಧುನಿಕ ಲಾಂಛನ., ಆ ರಾಜಧಾನಿ ಸುಂದರವಾಗಿರಬೇಕು, 
. ರಮ್ಯಚಿತ್ರದಂತಿರಬೇಕು ಎನ್ನು _ವುದು ರಾಷ್ಟ್ರೀಯತೆಯ ಹಠ. ಈ ಹಠದಲ್ಲಿ ೧೯೭೫ರ . 
ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ನವದೆಹಲಿಯ ಲೆಫ್ಟಿನಂಟ್‌ ಗವರ್ನರ್‌ ಆಗಿದ್ದ 
' ಜಗಮೋಹನ್‌ ನಡೆಸಿದಂಥ ಹಿಂಸಾಕಾಂಡ ಎಲ್ಲರಿಗೂ ತಿಳಿದಿರುವಂಥದು. ಆ ಕುಖ್ಯಾತ 
ಘಟನೆಯ ಎಷ್ಟೊ ವರ್ಷಗಳ ನಂತರ ಆತ ಬರೆದ ಆತನ ಆತ್ಮಕಥನದಲ್ಲಿಯೂ ಸಹ 
- ಆತ ತಾನು ಆಗ ಎಸಗಿದ ಕೃತ್ಯಗಳ ಬಗ್ಗೆ ಕಿಂಚಿತ್ತೂ ಖೇದವಿಲ್ಲ. ಅಲ್ಲಿಯೂ ಆತನ 
' ಆತ್ಮಪ್ರತ್ಯಯ ಎಷ್ಟು ವಿಜೃಂಭಿಸುತ್ತದೆಯೆಂದರೆ ಪದ್ಯವೊಂದರಲ್ಲಿ ಆತ ಘೋಷಿಸು 
ತ್ತಾನೆ: "ನವ. ದೆಹಲಿಯನ್ನು ನಿರ್ಮಿಸಿದ ಖ್ಯಾತ ವಾಸ್ತುಶಿಲ್ಪಿ ಎಡ್ವರ್ಡ್‌ ಲುಟಿನ್ಸ್‌ನ 
ರೀತಿಯ ಶಿಲ್ಪಿ ನಾನಲ್ಲ; ಚಂಡಿಗಢವನ್ನು ಕಟ್ಟಿದ ಲೆ ಕೊರ್ಬುಸಿಯೆನಂತಹ ಶಿಲ್ಪಿ 
. ನಾನಲ್ಲ... ನಾನು ಆ ರೀತಿಯ ದಾರ್ಶನಿಕ ಶಿಲ್ಪಿಯಲ್ಲ. ಆದರೆ ನಾನೂ ನನ್ನದೆ ರೀತಿಯ 
1೩8 ಶಿಲ್ಪಿ ; ನನಗೂ ನನ್ನದೆ ಆದ ಆ ಚು ನನ್ನ ಮಟ್ಟಿಗೆ 


೧೮ 


ಬುಲ್‌ಡೋಜರ್‌ ಎನ್ನುವುದು ನಿರ್ನಾಮದ ಯಂತ್ರವಲ್ಲ, ಅದುನಿರ್ಮಾಣದ ಯಂತ್ರ, 
_ ಅಭಿವೃದ್ಧಿಯ ಯಂತ್ರ'. ಹೀಗೆ ಆಳವಾಗಿ ನಂಬಿದ್ದ ಆತನಿಗೆ, ಸಂಜಯ ಗಾಂಧಿಯ 
ಸಹಾಯದೊಂದಿಗೆ ನವದೆಹಲಿಯ ಸಾವಿರಾರು ಬಡಪ್ರಜೆಗಳ ಗುಡಿಸಲು ಗೂಡುಗಳನ್ನು 
ನೆಲಸಮ ಮಾಡುವಲ್ಲಿ, ಅವರನ್ನು ಬುಡಸಹಿತ ಕಿತ್ತು ಬೇರೆಡೆ ಬಿಸಾಡುವಲ್ಲಿ ಯಾವ 
ಅನುಮಾನವೂ ಕಾಡಲಿಲ್ಲ .. "ನಗರ ಬೆಳೆದಂತೆ ಬಡವರು ಬರುತ್ತಾರೆ, ಅಲ್ಲಿ 
ಕೊಳಕು-ಕೊಳೆಗೇರಿಗಳು ಹೆಚ್ಚಾಗುತ್ತವೆ. ನನ್ನ ರಾಷ್ಟ್ರದ ರಾಜಧಾನಿಯಲ್ಲಿ ಇದು 
ಯಾವುದೂ ಇರಬಾರದು, ಅದು ಒಂದು ಸುಂದರ ಕಲ್ಪನಾನಗರಿಯಂತಿರಬೇಕು' 
. ಎನ್ನುವ ಹಠದ ಆತನಿಗೆ ಬುಲ್‌ಡೋಜರ್‌ ಅಭಿವೃದ್ಧಿಯ ಸಾಧನವಾಗಿ ಕಂಡಿದ್ದೇನೂ 
ಅಚ್ಚರಿಯ ಸಂಗತಿಯಲ್ಲ. 

ಹೀಗೆ ಆಧುನಿಕ ಅಭಿವೃದ್ಧಿಯ ಯಂತ್ರರಥದ ಆಘಾತಕ್ಕೆ ತುತ್ತಾ ಗುವ ಬಡವರ 
ಹಾಗೂ ದುರ್ಬಲರ ಲೋಕವೆ ಮೇಲೆ ಪ್ರಸ್ತಾಪಿತವಾದ "ಅಗೋಚರ ಲೋಕ'. ಹೀಗೆ 
ತನ್ನ ನಿಷ್ಕರುಣ ಮುನ್ನುಗ್ಗುವಿಕೆ ಅನೇಕ ಕಂದರಗಳನ್ನು ಉಂಟುಮಾಡುತ್ತದೆ 
ಎನ್ನುವುದರ ಬಗ್ಗೆಯಾಗಲಿ, ಅದರಲ್ಲಿ ಬಿದ್ದು ಅಸಂಖ್ಯಾತ ನಿಸ್ಸಹಾಯಕರು ನರಳುತ್ತಾರೆ 
ಎನ್ನುವುದರ ಬಗ್ಗೆಯಾಗಲಿ ಈ ಪ್ರಗತಿಯಂತ್ರಕ್ಕೆ ಯಾವ ವಿಷಾದವೂ ಇರುವುದಿಲ್ಲ. 
ತ್ವರಿತಗತಿಯ ಪ್ರಗತಿಯ ಸಾಧನೆಯಲ್ಲಿ ಇದೆಲ್ಲ ಅನಿವಾರ್ಯ ಹಾಗೂ ನಗಣ್ಯ ಎಂದೆ 
ಅದು ನಂಬಿರುತ್ತದೆ. ಇದೇ ರೀತಿಯ ಮಾತುಗಳನ್ನು ನಮ್ಮ ಕೆಲವು ರಾಜಕೀಯ 
ನಾಯಕರು ಪರಿಸರವಾದಿಗಳ ವಿರುದ್ಧವಾಗಿ ಆಡಿದ ನಿದರ್ಶನಗಳು ನಮ್ಮಲ್ಲುಂಟು. 

ಆದಕ್ಯೆ. "ಅಭಿವೃದ್ಧಿ'ಯ ಬಗೆಗೆ "ರಾಷ್ಟ್ರಪ್ರಭುತ್ವ'ಕ್ಕಿರುವ ಈ ಕಲ್ಪನೆ ಎಷ್ಟು 
ಭಯಾನಕವಾದುದೆಂದರೆ "ಶೂನ್ಯ ಪ್ರದೇಶ'ಗಳ ಜನ ಬಹುಬೇಗ ಅದನ್ನು ಪ್ರತಿಭಟಿಸಲು 
ಪ್ರಾರಂಭಿಸುತ್ತಾರೆ; "ಇದು ಎಂಥ ರಾಷ್ಟ್ರ? ಯಾರ ರಾಷ್ಟ್ರ? ನಮ್ಮ ರಾಷ್ಟ್ರವಂತೂ ಅಲ್ಲ, 
ನಮ್ಮ ಬಗ್ಗೆ ಕಾಳಜಿಯಿರುವ ರಾಷ್ಟ್ರವಂತೂ ಅಲ್ಲ' ಎಂದು ಪ್ರತಿರೋಧಿಸತೊಡಗುತ್ತಾರೆ. 
ಹೀಗೆ ಪ್ರಬಲರ ರಾಷ್ಟ್ರ ಪರಿಕಲ್ಪ ನೆಗೆ ಸವಾಲುಗಳನ್ನು ಒಡ್ಡುವವರು ಬಡವರು, 
ದಲಿತರು, ಆದಿವಾಸಿಗಳು, ಕುಶಲಕರ್ಮಿಗಳು, ನಗರಗಳ ವೇಶ್ಯೆ ಯರು, ಏಡ್ಸ್‌ 
ರೋಗಿಗಳು ಇತ್ಯಾದಿ ಸಮೂಹಗಳಿಗೆ ಸೇರಿದವರಾಗಿರುತ್ತಾರೆ. ಇಂಥ ಸನ್ನಿವೇಶದಲ್ಲಿ 
ಒಂದು "ರಾಷ್ಟ್ರ'ದ ಬದಲಾಗಿ ಏಕಕಾಲಕ್ಕೆ "ಎರಡು ಪರಸ್ಪರ ವಿರೋಧಾತ್ಮಕವಾದ 

"ರಾಷ್ಟ್ರಗಳು' ಮೂಡಲಾರಂಭಿಸುತ್ತವೆ. ಭಾರತದಂತಹ ದೇಶದಲ್ಲಂತೂ ಒಟ್ಟಿಗೆ 

ನಾಲ್ಕೈದು "ರಾಷ್ಟ್ರಗಳು' ಹುಟ್ಟುತ್ತವೆ. 

ಇವುಗಳಲ್ಲಿ ಪ್ರಮುಖವಾದುವೆಂದರೆ, ಒಂದು, "ನೆಹರೂವಾದಿ ಭಾರತ ರಾಷ್ಟ್ರ'; 
ಎರಡು, "ದಲಿತ ರಾಷ್ಟ್ರ'; ಮೂರು, "ಆದಿವಾಸಿ ರಾಷ್ಟ್ರ' ಹಾಗೂ ನಾಲ್ಕು, "ಗಾಂಧಿಯ 


೧೯ 


ರಾಷ್ಟ್ರ'. ಇವೆಲ್ಲವೂ ಪರಸ್ಪರ ಸಂಘರ್ಷಿಸುವಂತಹ "ರಾಷ್ಟ್ರ ಪರಿಕಲ್ಪನೆಗಳು', 
"ರಾಷ್ಟ್ರನಿರ್ಮಾಣದ ಪರಿಭಾಷೆಗಳು'. 
`ಮೊದಲನೆಯದಾಗಿ "ನೆಹರೂ ರಾಷ್ಟ್ರ': ಸ್ವಾತಂತ್ರ್ಯ ಬಂದ ಹೊಸತರಲ್ಲಿಯೆ 
ನೆಹರೂಹೇಳಿದರು- "ಯಾರು ವಿಜ್ಞಾನ-ತಂತ್ರಜ್ಞಾನಗಳ ಜೊತೆಗೆ ಸಂವಾದಿಸಬಲ್ಲರೊ 
ಅಂಥವರಿಗೆ ಮಾತ್ರ ಭವಿಷ್ಯವಿರುವುದು' ಎಂದು; "ಅಣೆಕಟ್ಟು-ಕಾರ್ಬಾನೆಗಳೆ ಆಧುನಿಕ 
' ಭಾರತದ ಗುಡಿಗೋಪುಠರಗಳು' ಎಂದು. ನೆಹರೂ ಪರಿದೃಷ್ಟಿಯಲ್ಲಿ ನೋಡಿದರೆ, ನಾವು 
ಕೆಲವು ಮಹತ್ತಾದ ಸಾಧನೆಗಳನ್ನು ಮಾಡಿದ್ದೇವೆ ಎನ್ನುವುದರ ಬಗ್ಗೆಯಾವ ಸಂಶಯವೂ 
ಇಲ್ಲ. ಹಸಿವಿನ ಸಮಸ್ಯೆಯನ್ನು ಸಾಕಷ್ಟು ನೀಗಿಕೊಂಡಿದ್ದೇವೆ; ರೋಗ-ರುಜಿನಗಳನ್ನು 
ಸಾಕಷ್ಟು ನಿವಾರಿಸಿಕೊಂಡಿದ್ದೇವೆ; ಸಂಚಾರ, ಸೌಕರ್ಯ, ಕ್ಷಣ, ಔದ್ಯೋಗಿಕ 
ಉತ್ಪಾದನೆಯಂಥ ಕ್ಷೇತ್ರಗಳಲ್ಲಿ ಸಾಕಷ್ಟು ಮುನ್ನಡೆದಿದ್ದೇವೆ. ಖ್ಯಾತ ಅರ್ಥಶಾಸ್ತ್ರಜ್ಞ 
: ಅಮರ್ತ್ಯ ಸೇನ್‌ ಒಂದೆಡೆ ಬರೆಯುತ್ತಾರೆ: "ನೆಹರೂವಿನ ರಾಷ್ಟ್ರ "ಪರಿಕಲ್ಪ ನೆಯಿಂದ 
ನೋಡಿದರೆ ಸ್ವತಂತ್ರ ಭಾರತ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ.... ರಾಷ್ಟ್ರಗಳ 
ಅಭಿವೃದ್ಧಿ ಸೂಚಕಗಳಲ್ಲಿ ಜನಸಂಖ್ಯಾ ನಿಯಂತ್ರಣವೂ ಒಂದು ಮುಖ್ಯ ನದಂಡ 
ವಾಗಿದೆ. ಆ ಮಾನದಂಡದ ಪ್ರಕಾರ ಇಂದಿನ ಭಾರತ ಭಾಗಯೊಂಬುುಡವಾರ 
ರಾಷ್ಟ್ರವಾಗಿದೆ. ಚೀನಾದಲ್ಲಿ ಸರ್ಕಾರಿ ಕ್ರೌರ್ಯದಿಂದ, ಪ್ರಭುತ್ವದ ಹಿಂಸೆಯಿಂದ 
ಜನಸಂಖ್ಯೆಯನ್ನು ನಿಯಂತ್ರಿಸಲಾಯಿತು. ಅದೆ ಭಾರತದಲ್ಲಿ ನೆಹರೂಮಾದರಿಯ 
ರಾಜಕಾರಣದಿಂದ ಜನಸಂಖ್ಯಾ ನಿಯಂತ್ರಣವನ್ನು ಜನತಂತ್ರೀಯ ಸುಧಾರಣೆ ಹಾಗೂ 
ಪ್ರಲೋಭನೆಗಳ ಮೂಲಕ ಸಾಧಿಸಲಾಯಿತು. (ಇದಕ್ಕೆ ಒಂದು ಅಪವಾದವೆಂದರೆ 
ತುರ್ತುಪರಿಸ್ಥಿತಿಯಲ್ಲಿ ಜನಮನದೊಲಿಕೆಯ ಮಾರ್ಗವನ್ನು ಕೈಬಿಟ್ಟು ಸುಮಾರು ಚೀನಾ 
ಮಾದರಿಯ ಪ್ರಭುತ್ವದ ಹಿಂಸಾಮಾರ್ಗವನ್ನು ಬಳಸಿಕೊಂಡಿದ್ದು). ಇದು ಒಂದು 
ರೀತಿಯ "ರಾಷ್ಟ್ರ ಪರಿಕಲ್ಪನೆ'. ' 

7: ಈ ಮೇಲ್ಕಂಡ " ನೆಹರೂ ರಾಷ್ಟ್ರ'ವನ್ನು "ದಲಿತ ರಾಷ್ಟ್ರ ಪರಿಕಲ್ಪನೆ 'ಯು 
ಪ್ರಬಲವಾಗಿ ವಿರೋಧಿಸುತ್ತದೆ. ಅದು ಹೇಳುತ್ತದೆ - ಮತ್ತೆ ಅದು ಸುಳ್ಳಲ್ಲ ಕೂಡ-- 
ನೆಹರೂ ರಾಷ್ಟ್ರನಿರ್ಮಾಣ ಮಾದರಿಯು ದಲಿತರಿಗೆ ಮಾರಕವಾಗಿ ಪರಿಣಮಿಸುತ್ತಿದೆ; 
| ಅವರಲ್ಲಿ ಅನಕ್ಷರತೆ ದಿನೆದಿನೆ ಜಾಸ್ತಿಯಾಗುತ್ತಿದೆ; ಮೀಸಲಾತಿಯು ಸಹಾಯಕ ಪ್ರಭಾವ 
“ಬೀರಿದೆಯೆಂದು ಯಾರು ಎಷ್ಟೆ ವಾದಿಸಿದರೂ ಕೂಡ ಅವರಲ್ಲಿ ನಿಜವಾದ ಬಡತನ, 
ನಿಜವಾದ ನಿರುದ್ಯೋಗ ಹಾಗೂ ನಿಜವಾದ ಭೂಹೀನತೆ ಹೆಚ್ಛಾ `ಗುತ್ತಿವೆ. ಇಂಥ 
ಪರಿಸ್ಸಿ ತಿಯಿಂದ ಕೃಷಿಹೀನ ಕಾರ್ಮಿಕರಾಗಿ ಅಸ್ಪೃಶ್ಯರು ಮಾತ್ರವಲ್ಲ ಅನೇಕಾನೇಕ 
ದಲಿತವರ್ಗಗಳೂ. ಬಲಿಯಾಗುತ್ತಿವೆ. | 


'೨೦-. 


1 ಬ 


"ಆದಿವಾಸಿ ರಾಷ್ಟ್ರ ಪರಿಕಲ್ಪನೆ'ಯು ಈಬಗ್ಗೆ ಇನ್ನೊ ಜೆ ನಿಲುವನ್ನು ತಾಳುತ್ತದೆ. 
ನೆಹರೂ ಮಾದರಿಯು ತನ್ನನ್ನು 'ಪ್ರಯೋಗಪಶುವಿನಂತೆ ನಡೆಸಿಕೊಳ್ಳು ವುದನ್ನು 
" ಪ್ರತಿಭಟಿಸುತ್ತದೆ. ಈ ಪ್ರತಿರೋಧವೂ ಬಹಳ ಸತ್ತ (ವಾದುದು. ಸ್ವತಂತ್ರ ಭಾರತದ 
ಈ ಐವತ್ತು ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ಬಂಡ ನಮ್ಮ ಬೃಹತ್‌ ಅಭಿವೃದ್ಧಿ 
ಯೋಜನೆಗಳು, ವಿಶೇಷವಾಗಿ ಬೃಹತ್‌ ಜಲಾಶಯಗಳು ಮತ್ತು ಕೈಗಾರಿಕೆಗಳು, 
ಸುಮಾರು ಹತ್ತು ಲಕ್ಷ ಜನ ಆದಿವಾಸಿಗಳನ್ನು ನಿರ್ವಸಿತರನ್ನಾಗಿ ಮಾಡಿವೆ; ; ಆಯಾಯಾ 
ಪ್ರದೇಶಗಳಲ್ಲಿ ನೂರಾರು ವರ್ಷಗಳಿಂದ ಬಾಳುತ್ತಿದ್ದ ಆ ಮೂಲನಿವಾಸಿಗಳಿಗೆ ಈಗ 
ಯಾವ ಭೌಗೋಳಿಕ ಅಥವಾ ಮಾನಸಿಕ ಆಶ್ರಯವೂ ಇಲ್ಲದಂತಾಗಿದೆ. ನನ್ನ 
ಸ್ನೇಹಿತರೊಬ್ಬರು ಇತ್ತೀಚೆಗೆ ನಡೆಸಿದ ಅಧ್ಯಯನವೊಂದರ ಪ್ರಕಾರ ನಮ್ಮ ಕೇಂದ್ರ 
ಸರ್ಕಾರವು ವಿದೇಶಿ ಸಂಸ್ಥೆ ಗಳೊಡನೆ ಕಳೆದ ಕೆಲವು ವರ್ಷಗಳಲ್ಲಿ ಮಾಡಿಕೊಂಡ 
ಒಪ್ಪಂದಗಳೆಲ್ಲವೂ ಜಾರಿಗೆ ಬಂದರೆ ಇನ್ನು ಕನಿಷ್ಠ ಆರರಿಂದ ಏಳು ದಶಲಕ್ಷ 
ಆದಿವಾಸಿಗಳು ತಮ್ಮ ತಾಯಿನಾಡನ್ನು ಕಳೆದುಕೊಳ್ಳಲಿದ್ದಾರೆ. ಇದಿಷ್ಟೂ ನಡೆಯುವುದು 
ಬೃಹತ್‌ ಅಭಿವೃದ್ದಿ ಯೋಜನೆಗಳ ಲಾಂಛನದಡಿಯಲ್ಲಿ. ಈ ದೃಷ್ಟಿಕೋನದಿಂದ ಭಾರತ 
`. ವಿನಾಶದ ಹಾದಿಯಲ್ಲಿ ಸಾಗುತ್ತಿರುವ ರಾಷ್ಟ್ರವಾಗಿದೆ... ; 

"ಗಾಂಧಿಯ ರಾಷ್ಟ್ರ ಪರಿಕಲ್ಪನೆ' ಮಾತ್ರ ಇವೆಲ್ಲಕ್ಕಿಂತ ಭಿನ್ನವಾದುದು. ಅದು 
ಅಮೂರ್ತ ಮಾನವಾತೀತ ಅಭಿವೃದ್ಧಿಯ ಮಾದರಿಯನ್ನು ನಿರಾಕರಿಸಿ ಮೂರ್ತವೂ 
ಅಹಿಂಸಾತ್ಮಕವೂ ಮಾನವಬದ್ಧ ವೂ ನಿಸರ್ಗಸಹಜವೂ ಆಗಿರುವಂತಹ ಸರ್ವೋ- 
ದಯದ ಮಾರ್ಗವನ್ನು ಪ್ರತಿಪಾದಿಸುತ್ತದೆ. 

ಹೀಗೆ ಭಾರತದ ಒಳಗಡೆಯೆ ಮೂರುನಾಲ್ಕು ವಿಭಿನ್ನ ಹಾಗೂ ವಿರೋಧಾತ್ಮಕ 
ರಾಷ್ಟ್ರ ಪರಿಕಲ್ಪನೆಗಳುಂಟು, ಆದರ್ಶದ ಕಲ್ಪನೆಗಳುಂಟು. ಇದಕ್ಕೆ ಕಾರಣವಿಲ್ಲದಿಲ್ಲ. 
ತಾತ್ವಿ: ಕವಾಗಿ ರಾಷ್ಟ್ರವಾದಿ ಚಟುವಟಿಕೆಗಳಲ್ಲಿ ಎರಡು ಮಾರ್ಗಗಳಿರುತ್ತವೆ; ಒಂದು, 
ಸಂಪದಭಿವೃದ್ಧಿಯ ಮಾರ್ಗ; ಇನ್ನೊಂದು, ಸಾಂಸ್ಕೃತಿಕ ಸಂರಕ್ಷಣೆಯ ಮಾರ್ಗ. 
ಇವೆರಡೂ ಸಮತೋಲದಲ್ಲಿ ಬಳಸಿದಾಗ ಮಾತ್ರ ಒಂದು ರಾಷ್ಟ್ರ ಸರ್ವಾಂಗೀಣ 
ಅಭಿವೃದ್ಧಿ ಯನ್ನು ಸಾಧಿಸಬಹುದು. ಅದೊಂದು ಆದರ್ಶಾತ್ಮಕವೂ ಅತ್ಯ 
ಪೇಕ್ಷಣೀಯವೂ ಆದಮಾದರಿ. ಆದರೆ ಇಂದಿನ ಭಾರತದ ದುರಂತವೇನೆಂದರೆ ಅದ 
ಇವೆರಡರಲ್ಲಿ ಯಾವುದಾದರೂ ಒಂದನ್ನು ಮಾತ್ರ ಆರಿಸಿಕೊಳ್ಳ ಬೇಕಾದಂತಹ 
ಸ್ಥಿತಿಯನ್ನು ತಲುಪಿದೆ. ಈ ಸಂಕಷ್ಟದ ಸನ್ನಿವೇಶದಲ್ಲಿ ತುಸು ಹೆಜ್ಜೆ ತಪ್ಪಿದರೂ ಸಾಕು 
ಭಾರತ "ರಾಷ್ಟ್ರ' ಚೂರುಚೂರಾಗುವ ನಿರ್ನಾಮವಾಗುವ ಭೀಕರತೆಗೆ ತುತ್ತಾ ಗುತ್ತದೆ. 
ಪ್ರಸಕ್ತದ ಹಲವಾರು ವಿಜ್ಯಮಾನ ಈ ಬಿಕ್ಕಟ್ಟಿಗೆ ನಿಚ್ಚಳ ನಿದರ್ಶನಗಳಾಗಿವೆ. ' 


ಎ೨೧ 


ಈ ಬಿಕ್ಕಟ್ಟಿನ ಮೂಲ "ಆಧುನಿಕ ರಾಷ್ಟ್ರ'ದ ಸಂರಚನೆಯಲ್ಲಿಯೆ ಇರುವಂಥದು. 
ಆಧುನಿಕ ರಾಷ್ಟ್ರಗಳು ಹೆಚ್ಚು ಹೆಚ್ಚು ಕೇಂದ್ರೀಕರಣವನ್ನು ಬಯಸುವಂತಹ ಹಾಗೂ 
ಬಳಸುವಂತಹ ವ್ಯವಸ್ಥೆಗಳು. ಇಂಥಲ್ಲಿ ಸಹಜವಾಗಿಯ ಪ್ರಜ್ಞಾ ಪೂರ್ವಕವಾಗಿಯೊ 
ಅಪ್ರಜ್ಞಾಪೂರ್ವಕವಾಗಿಯೊ ಕೇಂದ್ರ ಮತ್ತು ಅಂಚು ಎನ್ನುವ ತರತಮ ನೀತಿ 
ಹುಟ್ಟಿಕೊಳ್ಳುತ್ತದೆ, ಹೀಗಾದಾಗ ರಾಷ್ಟ್ರದ ಹಾಗೂ ಸಮಾಜದ ಅಂಚುಗಳಲ್ಲಿನ 
ಜೀವನಾನುಭವದ ಬಗ್ಗೆ ಕೇಂದ್ರಕ್ಕೆ ಪರಿವೆಯಿರುವುದಿಲ್ಲ, ಪರಿವೆಯಿದ್ದರೂ ನಿಜ 
ಕಾಳಜಿಯಿರುವುದಿಲ್ಲ. ಇದಕ್ಕೆ ಉದಾಹರಣೆಯಾಗಿ ಭಾರತದ ಗಡಿಪ್ರದೇಶಗಳನ್ನೆ 
ತೆಗೆದುಕೊಳ್ಳಬಹುದು. ನಾವು "ಭಾರತೀಯರು', ಮಣಿಪುರ ಅಥವಾ ಮಿಜೊರಾಮ್‌ . 
ನಂತಹ ಪ್ರಾಂತ್ಯಗಳಿಗೆ ಹೋದರೆ ಅಲ್ಲಿಯ ಜನ ತುಂಬ ಸಹಜವಾಗಿಯೆ "ಓಹೋ, ನೀವು 
ಭಾರತದಿಂದ ಬಂದಿದ್ದೀರಾ? ?' ಎಂದು ಕೇಳುತ್ತಾರೆ. ಅವರ ಮಟ್ಟಿಗೆ ಭಾರತ, ' 
ನವದೆಹಲಿ, ಬೆಂಗಳೂರುಗಳು ಅಷ್ಟು ದೂರದವು - ಭೌಗೋಳಿಕವಾಗಿ ಹಾಗೂ 
ಭಾವನಾತ್ಮಕವಾಗಿ. 

ಖ್ಯಾತ ಚಿಂತಕ ಶಿವ ವಿಶ್ವ ನಾಥನ್‌ ತಮ್ಮ ಈಚಿನ ಪುಸ್ತಕ " ಕಾರ್ನಿವಲ್‌ ಫಾರ್‌ 
ಸೈನ್ಸ್‌'ನಲ್ಲಿನ ಒಂದು ಲೇಖನದಲ್ಲಿ ಇದೇ ವಿಷಯವನ್ನು ರೂಪಕವೊಂದರ ಮೂಲಕ 
. ಚರ್ಚಿಸುತ್ತಾರೆ. .ಅಲ್ಲಿ ಅವರು ಹೇಳುತ್ತಾರೆ: ದೆಹಲಿಗೆ ಮಿಜೊರಾಮ್‌ನ ಬಿದಿರು 
ಅರ್ಥವಾಗುವುದಿಲ್ಲವಾದ್ದರಿಂದ ಮಿಜೊರಾಮ್‌ ಕೂಡ ಅರ್ಥವಾಗುವುದಿಲ್ಲ. ಹಾಗಾಗಿ 
ಮಿಜೊರಾಮ್‌ ಡೆಹಲಿಯಿಂದ ಭಾರತದಿಂದ ದೂರವಾಗುತ್ತ ಹೋಗುತ್ತದೆ. 


.. ತತ್ಪರಿಣಾಮವಾಗಿ ಭಾರತ ತುಂಡುತುಂಡಾಗುತ್ತ ಹೋಗುತ್ತದೆ. ಆಧುನಿಕ 


ವಿಜ್ಞಾನಾಧಾರಿತ ಅಭಿವೃದ್ಧಿ ಮಾದರಿಯ ದುಷ್ಫಲವಿದು. ಮಿಜೊರಾಮ್‌ 
ಪ್ರತ್ಯೇಕತಾವಾದಿ ಚಳುವಳಿಗೆ ಕೈಸ್ತ ಮತಪ್ರಚಾರಕರೆ ಕಾರಣ ಎಂದು ಅಂಥವಾಗಿ 
ವಾದಿಸುವವರನ್ನು ಬೆಚ್ಚಿ ಬೀಳಿಸುವಂಥ ಸತ್ಯಾ ೦ಶ ವಿಶ್ವನಾಥನ್‌ರ ಈ ರೂಪಕದಲ್ಲಿದೆ. 
ಅವರು ನಿದರ್ಶನವೊಂದನ್ನು ನೀಡುತ್ತಾರೆ: ಬಿದಿರಿನಲ್ಲಿ ಪ್ರತಿ ವರ್ಷ ಹೂಬಿಡುವ 
ಬೆಳೆಯುವ ಒಂದು ಜಾತಿಯಿದೆ, ೩೦-೩೫ ವರ್ಷಕ್ಕೊಮ್ಮೆ ಅರಳಿ ಬೆಳೆಯುವ 
ಇನ್ನೊಂದು ಜಾತಿಯಿದೆ. ಮಿಜೊರಾಮ್‌ ಹಾಗೂ ಈಶಾನ್ಯ ಭಾರತದಲ್ಲಿ ಈ 
ಎರಡನೆಯ "ಮೂಲಿ' ಎಂಬ ಜಾತಿಯ ಬಿದಿರೆ ಹೆಚ್ಚು ಬಳೆಯುವಹು. ಇದಕ್ಕೆ 
ಸಂಬಂಧಿಸಿದ ಒಂದು ಘಟನೆಯನ್ನು ವಿಶ್ವನಾಥನ್‌ ನಿರೂಪಿ ಸುತ್ತಾರೆ. ಅವರ 
; ನಿರೂಪಣೆ ಉದೆ ತೀಶಪೂರ್ವಕವಾಗಿಯೆ ಸತ್ಯ. ಹಾಗೂ ಕಲ್ಪನೆಗಳ ವಿಶಿಷ್ಟ ಸಂಮಿಶ್ರಣ 
ವೊಂದನ್ನು ಬಳಸಿಕೊಳ್ಳುತ್ತದೆ. ಆ ವಿರಾಟ್‌ ಚಿತ್ರಣದ ಪ್ರಕಾರ, ೧೯೯೫ರಲ್ಲಿ 
ಜ4ರೌಮ್‌ನಲ್ಲಿ ಆ 'ಬಿದಿರು ಹೂ ಬಿಟ್ಟಿತು. ಸುಮಾರು ಮುನೂ ರು-ನಾನೂರು 


ಡಿ.2 


ಚದರ ಮೈಲಿ ವಿಸ್ತೀರ್ಣದಲ್ಲಿ ಅದು ಅರಳಲು ಪ್ರಾರಂಭಿಸಿತು. ನಮ್ಮ ಎಲ್ಲ 
ಕಲ್ಪನೆಯನ್ನೂ ಮೀರುವಂತಹ, ನಿಸರ್ಗ ತಾಂಡವ ನೃತ್ಯವಾಡುವ ದೃಶ್ಯವದು. ಹಾಗೆಯೆ 
ಇಲಿಗಳಿಗೆ ಹಬ್ಬದೌತಣದ ಸಮಯವದು. ಆ ಬಿದಿರಿನ ಹೂವು ಹಣ್ಣುಗಳನ್ನು 
ತಿನ್ನಲೆಂದು ಸುಮಾರು ಐವತ್ತು ದಶಲಕ್ಷ ಇಲಿಗಳು ಅಲ್ಲಿಗೆ ನುಗ್ಗಿದವು. ಅವು ಹಾದಿಯ 
ಮೇಲೆ ಸಿಕ್ಕ ಸರ್ವಸ್ವವನ್ನೂ ಕಬಳಿಸುತ್ತ ಬಂದವ; ಕ್ಷಾಮವನ್ನು ಸೃಷ್ಟಿಸುತ್ತ ಬಂದವು. 
- ಆಗ ಅಲ್ಲಿ ಕೆಲಸ ಮಾಡುತ್ತಿದ್ದ ವಿಜ್ಞಾನಿಯೊಬ್ಬರು ಈ ವಿಲಕ್ಷಣ ವಿನಾಶಕ 
ಘಟನೆಯ ಬಗ್ಗೆ ದೆಹಲಿಯ ತಮ್ಮ ಸರಕಾರಿ ಇಲಾಖೆಗೆ ತಂತಿಸಂದೇಶವೊಂದನ್ನು 
ಕಳಿಸಿದರು (ತುಸು ತೇಜಸ್ವಿಯವರ ಕಥೆಯೊಂದರಂತೆಯೆ ಸಾಗುವ ಘಟನೆ ಇದು): 
"ಟೆಲ್‌ ಡೆಲ್ಲಿ ಬಂಬೂ ಈಸ್‌ ಫ್ಹವರಿಂಗ್‌!' (ದೆಹಲಿಗೆ ಹೇಳಿ - ಬಿದಿರು ಚಿಗುರುತ್ತಿದೆ 
ಯೆಂದು). ಇದು ವಿನಾಶದ, ಕ್ಷಾಮದ ಮುನ್ನೆಚ್ಚರಿಕೆಯೆನ್ನುವುದು ದೂರದ 
.ದೆಹಲಿಯಲ್ಲಿ ಕುಳಿತಿದ್ದ ಯಾವ ಅಧಿಕಾರಿಗೂ ಯಾವ ಮಂತ್ರಿಗೂ ಅರ್ಥವಾಗಲಿಲ್ಲ. 
ಅವರು ಅದನ್ನು ಒಂದು ಚೆಂದದ ಬೆಳವಣಿಗೆಯೆಂದೆ ಭಾವಿಸಿದರು. ವಾಸ್ತವದಲ್ಲಿ, 
ಇಲ್ಲಿ ಅಂಚಿನಲ್ಲಿ ಮಾತ್ರ ಭೀಕರ ಕ್ಷಾಮ ಕಾಲಿಟ್ಟಿತ್ತು. 
ಇದೇ ಸಾಂಕೇತಿಕ ನಿದರ್ಶನವನ್ನು ವಿಸ್ತರಿಸುತ್ತ ವಿಶ್ವನಾಥನ್‌ ಹೇಳುತ್ತಾರೆ: 
"ಮಿಜೊರಾಮ್‌ಗೆ ವಿಶಿಷ್ಟವಾದ ಬಿದಿರನ್ನು ಅರ್ಥಮಾಡಿಕೊಳ್ಳುವ ಶಕ್ತಿಯಿಲ್ಲದ 
ದೆಹಲಿಗೆ ಮಿಜೊರಾಮನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿಯೂ ಇಲ್ಲ. ಕೇರಳಕ್ಕೆ 
ವಿಶಿಷ್ಟವಾದ 'ತೆಂಗನ್ನು ಅರ್ಥಮಾಡಿಕೊಳ್ಳದ ದೆಹಲಿಗೆ ಕೇರಳವನ್ನು ಅರ್ಥ 
ಮಾಡಿಕೊಳ್ಳುವ ಶಕ್ತಿಯಿಲ್ಲ. ಅದೇ ಕಾರಣ ದೆಹಲಿಗೆ ಮಿಜೊರಾಮನ್ನು ಕೇರಳವನ್ನು 
ಕಾಪಾಡಿಕೊಳ್ಳುವ ಶಕ್ತಿಯೂ ಇಲ್ಲ.' | 
*. ಹೀಗೆ ಕೇಂದ್ರೀಕರಣವನ್ನು ಬಳಸಿಕೊಳ್ಳುವ "ರಾಷ್ಟ್ರನಿರ್ಮಾಣ'ದ ಪ್ರಕ್ರಿಯೆಯ 
ಒಡಲೊಳಗಡೆಯೆ ವಿಕೇಂದ್ರೀಕರಣದ ಹಾಗೂ ವಿಚ್ಛಿದ್ರೀಕರಣದ ಬೀಜವೂ 
ಅಡಗಿರುತ್ತದೆ. "ರಾಷ್ಟ್ರಾಭಿವೃದ್ಧಿಯ ರಥ' ಅಗೋಚರ ಲೋಕಗಳನ್ನು ತುಳಿಯುತ್ತ 
ನಡೆದಂತೆ ಅಲ್ಲಿ ಬಿದ್ದಿರುವ ಅಪಾರ ಜನರಾಶಿ ನಿರಂತರವಾಗಿ ಅದಕ್ಕೆ ತಡೆಯೊಡ್ಡುತ್ತಿರು _ 
ತ್ತದೆ; ಅದು ಕೂಗಿ ಕೂಗಿ ಕೇಳುತ್ತದೆ: " ಇದು ಯಾರ ರಾಷ್ಟ್ರ ?' ಇಂಥ ಪ್ರತಿರೋಧ 
ಸಮರ್ಥನೀಯವೆ ಹೌದು. ಯಾಕೆಂದರೆ ನೆಹರೂವಿನ ರಾಷ್ಟ್ರಕಲ್ಪನೆಯಿಂದ ಆದಿವಾಸಿ 
ರಾಷ್ಟ್ರ ನಿರ್ನಾಮವಾಗಿ ಹೋಗುತ್ತದೆ; ಮಹಲನೊಬಿಸ್‌ನ ಅಭಿವೃದ್ದಿ ಕಲ್ಪನೆಯಿಂದ. 
ಗಾಂಧಿಯ ರಾಷ್ಟ್ರ ನಾಶವಾಗಿಹೋಗುತ್ತ ದೆ; ಮನ್‌ಮೋಹನ್‌ ಸಿಂಗ್‌ರ ಪ್ರಗತಿ 
ಕಲ್ಪನೆಯಿಂದ ದಲಿತ ರಾಷ್ಟ್ರ ಧ್ವಂಸವಾಗಿಹೋಗುತ್ತದೆ. ಹೀಗೆ "ಏಕೀಕೃತ ರಾಷ್ಟ್ರ 
ಕಲ್ಪನೆ'ಯ ವಿರುದ್ಧ ಹೋರಾಡುವ ಹಾಗೂ ಪರಸ್ಪರವಾಗಿಯೂ ಸೆಣಸಾಡುವ : 


೪ ೨೩ 


. ಬಹುರೂಪಿರಾಷ್ಟ್ರ ಕಲ್ಪನೆಗಳು ಇಂದು ಜಗತ್ತಿನ ಎಲ್ಲೆಡೆಗಳಲ್ಲಿಯೂ ಕಂಡುಬರುತ್ತವೆ. 
ಈ ಸಂಘರ್ಷದಲ್ಲಿ ಸದ್ಯಕ್ಕೆ ವ್ಯಾವಹಾರಿಕವಾಗಿ ಗೆಲ್ಲುತ್ತಿರುವವರು ಅಥವಾ 
ತಾವು ಗೆದ್ದಿದ್ದೇವೆ ಎಂದು ಬೀಗುತ್ತಿರುವವರು ಯಾರೆಂದರೆ, ಗೆಲ್ಲಲು ಎಂಥ 
ಹಿಂಸೆಯಲ್ಲಾದರೂ ತೊಡಗಲು ಸಿದ್ಧವಿರುವಂತಹ ಪಶ್ಚಿಮಪ್ರೇರಿತ ಪ್ರಗತಿಮಾದರಿಯ. 
ಪ್ರತಿಪಾದಕರು, ಪಶ್ಚಿಮಪ್ರೇರಿತ ರಾಷ್ಟ್ರ ಕಲ್ಪನೆಯ ಸಮರ್ಥಕರು. ತತ್ವಜ್ಞಾನಿಯೊಬ್ಬ. 
ಹೇಳುತ್ತಾನೆ: ಆಧುನಿಕ ರಾಷ್ಟ್ರಗಳು ವಾರ್‌ಫೇರ್‌(ಕಥಧನ) ಹಾಗೂ ವೆಲ್‌ಫೇರ್‌ 
(ಕಲ್ಯಾಣ) ಎರಡಕ್ಕೂ ಸಿದ್ಧವಾಗಿರಬೇಕಾದುದು ಇಂದಿನ ಆನಿವಾರ್ಯತೆ. ನಮ್ಮಲ್ಲಿಯೆ 
ಕಾಣುವಂತೆ, ಪಾಕಿಸ್ತಾನ ನಮ್ಮನ್ನು ಕೆಣಕಿದರೆ ಅಣುಬಾಂಬ್‌ ಬೇಕಾಗುತ್ತದೆ, ನಾವು 
ಕದನಕ್ಕೆ ತಯಾರಿರಬೇಕಾಗುತ್ತದೆ, ಅದಕ್ಕಾಗಿಯೆ ಆಧುನಿಕ ಅಭಿವೃದ್ದಿ ಅತ್ಯಗತ್ಯ ಎಂದು 
ಒಂದು ಗುಂಪು ಒತ್ತಾಯಿಸುತ್ತಿದ್ದರೆ ಅದನ್ನು ವಿರೋಧಿಸಿ: ನಮಗೆ ಬೇಕಾದುದು 
ಕಲ್ಯಾಣಕೇಂದ್ರಿತ ಅಭಿವೃದ್ಧಿ ಎಂದು ದಲಿತರು ಹಾಗೂ ಆದಿವಾಸಿಗಳಂತಹ ಬೇರೆ 
ಗುಂಪುಗಳು ವಾದಿಸುತ್ತಿರುತ್ತವೆ. 
ಹೀಗೆ, ರಾಷ್ಟ್ರಗಳು ಬೆಳೆಯುತ್ತಿರುವಂತೆ ಇಂಥ ಸಂಘರ್ಷಗಳೂ ಮಾರಕವಾಗಿ 
ಬೆಳೆದಾಗ ಆ ರಾಷ್ಟ್ರಗಳು ವಿಘಟಿತವಾಗುತ್ತ ನಡೆಯುತ್ತವೆ. ಒಂದು ಬಗೆಯ ತಾತ್ವಿಕ 
ಜ್ಯೋತಿಷ್ಯ ನುಡಿಯುವುದಾದರೆ, ಈಗಿರುವ. ರೀತಿಯ ರಾಷ್ಟ್ರಗಳು ಮತ್ತು 
ರಾಷ್ಟ್ರಪ್ರಭುತ್ವಗಳು ಇನ್ನು ಬಹುಕಾಲ ಬಾಳಲಾರವು. ಅವುಗಳ ಹುಟ್ಟಿನ ಕ್ರಮವೆ 
ಅವುಗಳ ಸಾವಿನ ಕ್ರಮವನ್ನೂ ಬರೆದಾಗಿದೆ. ರಾಷ್ಟ್ರಗಳು ಇಂದು ಎಷ್ಟು ವಿಕಾರವಾಗಿ 
ಬೆಳೆಯುತ್ತ ಎಷ್ಟು ರೋಗಿಷ್ಠವಾಗಿವೆಯೆಂದರೆ ಆ ರಾಷ್ಟ್ರಶರೀರಗಳು ಅಂಗವಿಕಲ 
ವಾಗದೆ, ಸಾಯದೆ ಬೇರೆ ದಾರಿಯೆ ಇಲ್ಲ. ಇದು ಆಧುನಿಕ ರಾಷ್ಟ್ರಗಳ ಶಾಪಗ್ರಸ್ತ ಸ್ಥಿತಿ. 
ಇದರರ್ಥ ಭಾರತ ಒಂದು ಸಾಂಸ್ಕೃತಿಕ ರಾಷ್ಟ್ರನಾಗಿ, ಸಾಂಸ್ಕ ತಿಕ 
_ ನಾಗರಿಕತೆಯಾಗಿ ಸಾಯಲಿದೆ ಎಂದಲ್ಲ. ಬದಲಾಗಿ ಇಂಥ. ರಾಷ್ಟ್ರಪ್ರಭುತ್ವ 
ಅಳಿಯುವುದರಿಂದ ಮಾತ್ರವೆ ಭಾರತ ಸಾಂಸ್ಕೃತಿಕ ರಾಷ್ಟ್ರವಾಗಿ ಮತ್ತು ಸಾಂಸ್ಕೃತಿಕ 
ನಾಗರಿಕತೆಯಾಗಿ ಉಳಿಯಲೂ ಬೆಳೆಯಲೂ ಸಾಧ್ಯ. 
ಪ್ರಸ್ತುತ ನಮ್ಮ ಮುಂದಿರುವ ಬಹುಮುಖ್ಯ ಸಮಸ್ಯೆಯೊಂದೇನೆಂದರೆ ನಾವು 
ಭಾರತವನ್ನು ಒಂದು ಸಾಂಸ್ಕೃತಿಕ ರಾಷ್ಟ್ರವಾಗಿ ಪರಿಕಲ್ಪಿಸಿಕೊಳ್ಳಬೇಕೊ ಇಲ್ಲ ಆಧುನಿಕ 
ರಾಷ್ಟ್ರಪ್ರಭುತ್ವವಾಗಿಯೊ ಎನ್ನುವುದು. ಭಾರತ ಒಂದು ರಾಷ್ಟ್ರವಾಗಿ ಬೆಳೆಯಬೇಕು, 
ಇತರ ರಾಷ್ಟ್ರಗಳಿಗೆ ಮೇಲಾಗಿ ಇಲ್ಲ ಸರಿಸಮಾನವಾಗಿ ನಿಲ್ಲಬೇಕು, "ಭಾರತ' ಎಂದಾಕ್ಷಣ 
ನಮ್ಮೆಲ್ಲರಲ್ಲಿ ತುಸು ಹೆಮ್ಮೆ ಮೂಡಬೇಕು, ನಾವೆಲ್ಲ ಕೊಂಚ ತ್ಯಾಗ ಮಾಡಲು 
ಸಿದ್ಧರಿರಬೇಕು 7 ಇದು ಆಧುನಿಕ ನೆಹರೂವಾದಿ ರಾಷ್ಟ್ರೀಯವಾದಿಗಳ ನಿಲುವು. 


೨೪ 


ವಿಪರ್ಯಾಸವೆಂದರೆ ಈಗ ಇಂಥ ನಿಲುವೇ ಅಸಂಗತವಾಗಿಹೋಗಿದೆ. ಇದಕ್ಕೆ ಒಂದು 
ಮುಖ್ಯ ಕಾರಣ ಏಕರೂಪಿ ರಾಷ್ಟ್ರ ಪರಿಕಲ್ಪನೆಯನ್ನು ಪ್ರತಿರೋಧಿಸುವಂತಹ ಬಹುರೂಪಿ 
ರಾಷ್ಟ್ರ ಪರಿಕಲ್ಪನೆಗಳು ವ್ಯಾಪಕವಾಗಿ ಹುಟ್ಟಿರುವುದು ಹಾಗೂ ಹಬ್ಬಿರುವುದು. | 
ಇದರಷ್ಟೆ ಮುಖ್ಯವಾದ ಮತ್ತೊಂದು ಕಾರಣವೆಂದರೆ ವರ್ತಮಾನದ ಜಾಗತಿಕ 
ಸಂದರ್ಭವೆ ಬದಲಾಗಿಹೋಗಿರುವುದು; ಕಳೆದ ಐವತ್ತು ವರ್ಷಗಳಲ್ಲಿ "ರಾಷ್ಟ್ರ 
ನಿರ್ಮಾಣ'ವೆಂಬ ಆಟದ ನಿಯಮಗಳೆ ಬದಲಾಗಿಹೋಗಿರುವುದು. ಈ ಹೊಸ 
ನಿಯಮಗಳ ಪ್ರಕಾರ ನಮಗೆ ಆಡಲು ಸಾಧ್ಯವಿಲ್ಲ, ಆಡಿದರೂ ಗೆಲ್ಲಲು ಸಾಧ್ಯವಿಲ್ಲ. 
ಈ ವಾಸ್ತವವನ್ನು ಇನ್ನೊಂದು ರೂಪಕದ ಮುಖಾಂತರ ಅರ್ಥ ಮಾಡಿಕೊಳ್ಳಲು 
ಪ್ರಯತ್ನಿಸಬಹುದು. ಈ ರೂಪಕ ಕ್ರೀಡಾಲೋಕದ್ದು (ಹೀಗೆ ಆಟಗಳ ಚರಿತ್ರೆಯ 
ಮೂಲಕ ರಾಷ್ಟ್ರೀಯ ಚರಿತ್ರೆಯನ್ನು ವ್ಯಾಖ್ಯಾನಿಸಲೆಳಸುವ ಇತಿಹಾಸಜ್ಞರ ಮಾರ್ಗವೂ 
ರೋಮಾಂಚಕವಾದುದು; ಈ ರೂಪಕವನ್ನು ನಾನು ಅಂಥ ಒಬ್ಬ ಕ್ರೀಡಾಚರಿತ್ರಕಾರನ, 
ಅಧ್ಯಯನದಿಂದ ಉಡ್ದರಿಸುತ್ತಿದ್ದೇನೆ). | 
. ಹಾಕಿ ಆಟದಲ್ಲಿ ಒಂದು ಕಾಲದಲ್ಲಿ ಭಾರತ ಸರ್ವಶ್ರೇಷ್ಠ ರಾಷ್ಟ್ರವಾಗಿದ್ದುದು 
“ಚಿರಪರಿಚಿತ ವಿಷಯ. ತನ್ನ ಮೊದಲ ವರ್ಷಗಳಲ್ಲಿ ಭಾರತ ಹಾಕಿ ತಂಡ ಬಹುಮಟ್ಟಿಗೆ 
ಬರಿಗಾಲಿನಲ್ಲಿ ಇಲ್ಲ ಹಳೆಯ ಕಾಲದ ಕಚ್ಚಾ ಷೂಗಳಲ್ಲಿ ಆಡುತ್ತಿತ್ತು, ಜಗತ್ತಿನ ಎಲ್ಲ 
ದೇಶಗಳ ವಿರುದ್ದ ರಾಶಿರಾಶಿ ಗೋಲುಗಳ ಸುರಿಮಳೆಗೈಯುತ್ತಿತ್ತು. ಈ ರೀತಿಯಲ್ಲಿ 
ಅನೇಕ ಒಲಿಂಪಿಕ್‌ ಸ್ವರ್ಣಪದಕಗಳನ್ನು ಗೆದ್ದಿದ್ದ ಭಾರತೀಯ ಕ್ರೀಡಾಪಟುಗಳು 
೧೯೩೬ರ ಒಲಿಂಪಿಕ್ಸ್‌ನಲ್ಲಿ ವಿಚಿತ್ರ ಸಮಸ್ಯೆಯೊಂದನ್ನು ಎದುರಿಸಬೇಕಾಗಿಬಂದಿತು. 
ಅದು ಹಿಟ್ಲರ್‌ ತನ್ನ ಆರ್ಯಪಾರಮ್ಯದ ಸಿದ್ಧಾಂತವನ್ನು ಸಾಧಿಸಿ ತೋರಲೆಂದೆ 
ಯೋಜಿಸಿದ್ದ ಕ್ರೀಡೋತ್ಸವ. ಅಲ್ಲಿ ಭಾರತೀಯರು ಪ್ರಪ್ರಥಮ ಬಾರಿಗೆ ಆಧುನಿಕ 
ರೀತಿಯ ಷೂಗಳನ್ನು ಧರಿಸಿ ಮೈದಾನಕ್ಕಿಳಿದರು, ಅಮೇರಿಕಾದ ವಿರುದ್ಧ ಪಂದ್ಯವನ್ನು" 
ಆಡತೊಡಗಿದರು. ಭಾರತೀಯ ಹಾಕಿ ಪಟುಗಳು ಆಗ-ಮತ್ತು ಈಗಲೂ- ' 
ಪ್ರಸಿದ್ಧವಾಗಿದ್ದುದು ಅವರ ಡ್ರಿಜ್ಲಂಗ್‌( ಮೈಬಳುಕು-ಕೈೆಚಳಕ)ಗಾಗಿ, ಕೊಂಕು ದೇಹಭಂಗಿ 
ಹಾಗೂ ಅನಿರೀಕ್ಷಿತ ಹೊರಳು ಚಲನೆಗಾಗಿ. ಆ ಪಂದ್ಯದಲ್ಲಿ, ಹೊಸ ರೀತಿಯ 
ಷೂಗಳನ್ನು ಧರಿಸಿದ್ದ ಅವರಿಗೆ ತಮ್ಮ ಸಹಜ ಓರಿಯಂಟಲ್‌ ಡ್ರಿಬ್ಬಂಗ್‌ ಆಟ 
ಆಡಲಾಗಲೆ ಇಲ್ಲ. ಸುಮಾರು ಇಪ್ಪಶ್ತು-ಇಪ್ಪತ್ತೈದು ನಿಮಿಷ ಕಡುಕಷ್ಟ ಅನುಭವಿಸಿದ 
ನಂತರ ಅವರು. ಆ ಷೂಗಳನ್ನು ಕಿತ್ತುಬಿಸಾಡಿದರು, ತಮ್ಮ ಸಹಜ ಆಟ 
ಆಡಲಾರಂಭಿಸಿದರು. ಪರಿಣಾಮ ಭಾರತಕ್ಕೆ ಅಮೆರಿಕಾ ವಿರುದ್ಧ ಇಂದಿಗೂ 
ವಿಶ್ವದಾಖಲೆಯಾಗಿ ಉಳಿದಿರುವ ೨೪-೧ ಗೋಲುಗಳ ಅಂತರದ ಗೆಲುವು. ಈ 


೨೫% 


_ ಐತಿಹಾಸಿಕ ಅಂಶವನ್ನು ಪ್ರಸ್ತಾಪಿಸುತ್ತ ಆ ಚರಿತ್ರಕಾರ ಹೇಳುತ್ತಾನೆ: ""ಅಂದು ನಾವು. 
' ಹೂಗಳನ್ನು ಕಳಚಿ ಬರಿಗಾಲಲ್ಲಿ ೨೪ ಗೋಲುಗಳನ್ನು ಹೊಡೆದೆವು. ಆದರೆ ಇಂದು 
ಹಾಕಿ ಆಟದನಿಯಮಗಳೆ ಬದಲಾಗಿಹೋಗಿವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂದಿನ 
ಓರೆಕೋರೆಯ ಸಹಜ ಹುಲ್ಲುಮಣ್ಣಿನ ಅಂಗಣದ ಬದಲು ಇಂದು ಮಟ್ಟಸವಾದ ಕೃತಕ 
ಹುಲ್ಲಿನ ಅಂಗಣ (ಆಸ್ಟ್ರೋ-ಟರ್ಫ್‌) ಕಡ್ಡಾಯವಾಗಿ ಬಳಕೆಯಾಗುತ್ತಿದೆ. ಅದರ ಮೇಲೆ 

'ಭಾರತೀಯರಿಗೆ ತಮ್ಮ ಸಹಜ ಆಟವನ್ನು ಆಡುವುದು ದುಸ್ಸಾಧ್ಯವಾಗುತ್ತಿದೆ. ಅಲ್ಲಿ 
ಕೈ-ಮೈ-ಚಳಕಕ್ಕಿಂತ, ಸಂಕ್ಲಿಷ್ಟ ಸಂಕೀರ್ಣ ಚಲನೆಗಿಂತ, ತರ್ಕಾತೀತ ತಿರುವುಮುರುವು 
ನಡೆಗಳಿಗಿಂತ ತರ್ಕಖಚಿತ ವೇಗಭರಿತ ಗಡಸು ಓಟ ಹಾಗೂ ಹೊಡೆತಗಳಿಗೆಯೆ ಹೆಚ್ಚು 
ಅನುಕೂಲವಾಗುವಂಥದು.'' ಹೀಗೆ ಒಂದು ರೀತಿಯಲ್ಲಿ ಭಾರತೀಯರ ಸಾಂಸ್ಕೃತಿಕ 
ವ್ಯಕ್ತಿತ್ವದ ಒಂದು ಪ್ರತೀಕದಂತೆಯೆ ಇರುವ ಅವರ ಅನನ್ಯ ಆಟದ ಶೈಲಿಯು ಇಂದು 
ಗೆಲ್ಲುವುದೆ ಅಸಾಧ್ಯ ವಾಗಿಹೋಗಿದೆ. ಹಿಂದೆ ವಿದೇಶಿ ತಂಡಗಳು ಭಾರತೀಯ ಆಟದ 
ಚಿತ್ರ ತುಣುಕುಗಳನ್ನು ಪದೇಪದೆ ವೀಕ್ಷಿಸಿ ತಮ್ಮ ಆಟವನ್ನು ಸುಧಾರಿಸಿಕೊಳ್ಳಲು 
ಪ್ರಯತ್ನಿಸುತ್ತಿದ್ದರೆ ಇಂದು ಭಾರತ ತಂಡ ಗೆಲ್ಲಲೆಂದು ಅದೇ ವಿದೇಶಗಳಿಂದ 
ತರಬೇತುದಾರರನ್ನು ಕರೆಸಿಕೊಂಡು ಅವರಿಂದ ಪಾಠ ಹೇಳಿಸಿಕೊಳ್ಳುತ್ತಿದೆ. ತನ್ನ 
ವೈಶಿಷ್ಟ ಚವನ್ನು ಬಿಟ್ಟುಕೊಟ್ಟು ಪರಕೀಯ ಮಾದರಿಗೆ ತನ್ನನ್ನು ಒಗಿ ಷಃ ಲು 
ಪ್ರಯತ್ನಿ ಸುತ್ತಿದೆ. ಆದರೆ ಅಲ್ಲಿಯೂ ಅಂಥ ಸಾಫಲ್ಯಸಿಕ್ಕಿಲ್ಲ; ಸಿಕ್ಕುವುದೂ ಅನುಮಾ 

"ರಾಷ್ಟ್ರನಿರ್ಮಾಣ'ವೆಂಬ ಆಟದಲ್ಲಿ ಭಾರತ ಇಂದುಎದುರಿಸುತ್ತಿರುವ ಬಿಕ್ಕ ಣ್‌ 
ಇದೇ ರೀತಿಯದು. ಈಗ ನಾವು ನಿರ್ಣಾಯಕವಾದ ತೀರ್ಮಾನವನ್ನು ತೆಗೆದುಕೊಳ್ಳ 
ಬೇಕಾಗಿದೆ. ಒಂದೋ ಆಟವನ್ನೆ ಬಿಡಬೇಕು, ಇಲ್ಲ, ಬದಲಾದ ನಿಯಮಗಳಿಗೆ 
ಅನುಗುಣವಾಗಿ ಆಡಬೇಕು; ಅಲ್ಲಿಯೂ ಸೋಲಬೇಕು. ನನ್ನ ಮಟ್ಟಿಗೆ ನಾವು ನಮ್ಮ 
ಆಟದ ಕ್ರಮವನ್ನು ಬದಲಾಯಿಸುವುದೆ ಒಳ್ಳಯದು. ಆದರೆ ಇಂಥ ಬದಲಾವಣೆ ನಮ್ಮ 

, ಓಳಗಿನಿಂದಲೆ ಮೂಡಿ ಬರಬೇಕು. ಪಶ್ಚಿಮಪ್ರೇರಿತ ರಾಷ್ಟ್ರನಿರ್ಮಾಣದ ಮಾರ್ಗವನ್ನು 

ತ್ಯಜಿಸಿ, ಸದ್ಯದ ಅಧಿಕಾರಸ್ಥ ಅಭಿವೃದ್ಧಿ ಮಾದರಿಯನ್ನು ತ್ಯಜಿಸಿ, ದಲಿತರು- 

ಅದಿವಾಸಿಗಳು- ಗಾಂಧಿವಾದಿಗಳು ಬಿಡಿಬಿಡಿಯಾಗಿ ಪ್ರತಿಪಾದಿಸುವ ಎಲ್ಲ "ರಾಷ್ಟ್ರ 
ಕಲ್ಪನೆ'ಗಳನ್ನೂ ಒಗ್ಗೂಡಿಸಿದಂತಹ ಹೊಸದೊಂದು ಮಾರ್ಗವನು  ಸೃಜಿಸಿಕೊಳ್ಳ ಬೇಕು. 

. ಆಗಮಾತ್ರ ನಾವು, ತಕ್ಷಣದಲ್ಲಿ ಗೆಲ್ಲ ಓದಿದ್ದರೂ, ದೂರದ ದಿನಗಳಲ್ಲಿ ಗೆಲ್ಲಬಲ್ಲೆವು. ಹಾಗೆ 

ನೋಡಿದರೆ, ಪ್ರಾಯಶಃ, ಅಂತಹ ಹೊಸ ಬಗೆಯ ಜೀವನದಲ್ಲಿ ಸ್‌ ಅಷ್ಟ! 

ಗಳೆಂಬ ಪರಿಕಲ್ಪನೆಗಳು ಇರಲಾರವು. 
(ನೀನಾಸಮ್‌ ಸಂಸ್ಕ [ತಿ ಶಿಬಿರ೯೭ರಲ್ಲಿ. ನೀಡಿದ ಉಪನ್ಯಾಸ. ಸಂಗ್ರಹ: ಜಾದವ್‌.) 


ಐತಿಹ್ಯಮಾಲೆಯ ಕಥೆಗಳು 
ಮಲಯಾಳಂ ಮೂಲ: ಕೊಟ್ಟಾರತ್ತಿಲ್‌ ಶಂಕುಣ್ಣಿ 
ಅನುವಾದ: ಬಿ. ಆರ್‌. ವೆಂಕಟರಮಣ ಐತಾಳ 


೧. ಅಧ್ಯಾತ್ಮ ರಾಮಾಯಣ 


ಮಹರ್ಷಿ ವಾಲ್ಮೀಕಿಯಿಂದ ರಚಿತವಾದ ಗಾಯತ್ರೀರಾಮಾಯಣ ಮಾತ್ರವಲ್ಲದೆ 
ಜಗತ್ತಿನಲ್ಲಿರುವ ಅದ್ಭುತರಾಮಾಯಣ, ಆನಂದರಾಮಾಯಣ ಮುಂತಾದ ಹಲವು 
ರಾಮಾಯಣಗಳಲ್ಲಿ ಅಧ್ಯಾತ್ಮರಾಮಾಯಣಕ್ಕೆ ತನ್ನದೇ ಆದ ಸ್ಥಾ ನಮಾನಗಳಿವೆ 
ಎನ್ನುವುದು ಓದುಗರಿಗೆ ತಿಳಿದ ವಿಷಯವೇ. ಆದರೆ, ಇದು ಉಳಿದವುಗಳಂತೆ 
ಖಷಿಪ್ರೋಕ್ತವಲ್ಲ ಎಂದು ನಂಬಲಾಗಿದೆ. 'ಇದರ ಕವಿತ್ವರೀತಿಯೇ ಮೊದಲಾದ 
ವಿಷಯಗಳಲ್ಲಿ ಇದು ಇತರ ರಾಮಾಯಣಗಳಿಗಿಂತ ಭಿನ್ನವಾಗಿದೆ, ವ್ಯತ್ಯಸ್ತವಾಗಿದೆ. 
ಇತರ ರಾಮಾಯಣಗಳಲ್ಲಿ ಶ್ರೀರಾಮನು ವಿಷ್ಣುವಿನ ಒಂದು ಅವತಾರವೆಂದು 
ಕಾಣಿಸಿದರೂ ಕೂಡ, ಅವನು ನೀತಿಗುಣಾನ್ವಿತನೂ ಧೀರೋದಾತ್ತನೂ ಆದ ಒಬ್ಬ 
ರಾಜನಾಗಿಯೇ ಮಾನವೋತ್ರಮನಾಗಿಯೇ ಚಿತ್ರಿಸಲ್ಪಟ್ಟಿದ್ದಾನೆ. ಆದರೆ, ಅಧ್ಯಾತ್ಮ 
ರಾಮಾಯಣದ ಕವಿಯು ಅವನನ್ನು ಸಾಕ್ಷಾತ್‌ ಪರಮೇಶ್ವರನಾಗಿಯೇ ಸ್ವೀಕರಿಸಿ, 
ಹಾಗೆಯೇ ವರ್ಣಿಸಿ ಕಥೆಯನ್ನು ಬಿತ್ತರಿಸುತ್ತಾನೆ. ಈ ಒಂದು ವ್ಯತ್ಯಾಸವನ್ನು ಆಧರಿಸಿ 
ಅದು ಖುಷಿಪ್ರೋಕ್ತವಲ್ಲವೆನ್ನುವ ವಾದವನ್ನು ಬೇಕಾದರೆ ವಾಸ್ತವವೆಂದೂ 
` ಹೇಳಬಹುದು. ಈ ಗ್ರಂಥ ಹುಟ್ಟಿದ ಪರಿಯನ್ನು ಕುರಿತು ಹಿರಿಯರು ಹೇಳಿಕೊಂಡು 
ಬಂದ ಕಥೆಯೊಂದನ್ನು ಇಲ್ಲಿ ಸಂಗ್ರಹವಾಗಿ ಹೇಳುತ್ತೇನೆ: | 

ಮೊದಲು ಈ ರಾಮಾಯಣವನ್ನು ರಚಿಸಿದವನು ವಿಷ್ಣುಭಕ್ತನಾದಂತಹ ಒಬ್ಬ 
ಬಡ ಬ್ರಾಹ್ಮಣ. ಇತರ ರಾಮಾಯಣಗಳಿಗಿಂತ ತನ್ನ ರಾಮಾಯಣದಲ್ಲಿ ಭಕ್ತಿ ರಸವು 
' ತುಂಬಿ ತುಳುಕುವುದರಿಂದ ಜನರೆಲ್ಲ ತನ್ನ ಕೃತಿಯನ್ನೇ ಹೆಚ್ಚು ಆದರಿಸುವರೆಂದೂ, 
ಇದಕ್ಕೆ ಹೆಚ್ಚಿನ ಪ್ರಚಾರ ಲಭಿಸುವುದೆಂದೂ ಆ ಬ್ರಾಹ್ಮಣನು ಭಾವಿಸಿದ್ದನು. `ಆದರೆ, 
ಗ್ರಂಥರಚನೆ ಮುಗಿದ ನಂತರ ಅವನಿಗಾದ ಅನುಭವ ತೀರ ವಿಪರೀತವಾಗಿತ್ತು. ಹಲವು 
ಮಂದಿ ವಿದ್ವಾಂಸರನ್ನು ಸಮೀಪಿಸಿ ತನ್ನ ಕೃತಿಯನ್ನೊಮ್ಮೆ ನೋಡಬೇಕೆಂದು 
ಕೇಳಿಕೊಂಡರೂ ಅದನ್ನು ಯಾರೂ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಮಾತ್ರವಲ್ಲ, 
ಆದರಿಸುವ ಬದಲು, " ಖಷಿಪ್ರೋಕ್ತವಾಗಿರುವ ಹಲವು ರಾಮಾಯಣಗಳಿರುವಾಗ 


ತ 


೨೭ 


ಈ ಮೂರ್ಬನ ಕಟ್ಟುಕಥೆಯನ್ನು ಯಾರು ಮೂಸುತ್ತಾರೆ?' ಎಂದು ಹತ್ತು ಮಂದಿ 
. ಮಾತಾಡಿ ಪರಿಹಾಸ್ಯಮಾಡಿದರು. 'ತನ್ನ ಗ್ರಂಥವನ್ನು ಒಪ್ಪದಿದ್ದರೆ ಹೋಗಲಿ, 
ಇಷ್ಟೂಂದು ಉಪೇಕ್ಷೆಮಾಡಿ ತಿರಸ್ಕರಿಸುವುದು ಯಾಕೆ ಎಂದವನು ತುಂಬಾ 
ನೊಂದುಕೊಂಡನು: ದಿನ ಕಳೆದಂತೆ, ಈ ಜನರ ವ್ಯಂಗ್ಯ ತಮಾಷೆ, ಅವಹೇಳನ 
ಹೆಚ್ಚತೊಡಗಿತು. ಇದನ್ನು ಸಹಿಸಲಾರದೆ ಅವನು ಊರನ್ನೇ ಬಿಟ್ಟು ಹೊರಡಬೇಕಾಗಿ 
ಬಂತು. 1 4 
ಸ ಹೀಗೆ ಅಲೆದಾಡುತ್ತಾ ಆ ಬ್ರಾಹ್ಮಣನು ಒಂದು ದಿನ ಮನುಷ್ಯ ಸಂಚಾರವೇ 
ಇಲ್ಲದಿರುವಂತಹ ದಟ್ಟವಾದ ಕಾಡನ್ನು ಸೇರಿದನು. ಆ ಕಾಡಿನ ಮೂಲಕವೇ 
ಹಾದುಹೋಗಿ ಮುಂದಿನ ಊರು ತಲುಪುವುದು ಅವನ ಉದ್ದೇಶವಾಗಿತ್ತು. 
' ಅಡವಿಯಲ್ಲಿ ದಾರಿ ಸಾಗುವುದು ವಿಳಂಬವಾಯಿತು. ಹೊತ್ತು ಕಳೆಯಿತು. 
ಸಂಜೆಯಾಯಿತು. ಊರು ಇನ್ನು ದೂರವಿರುವುದರಿಂದ ಅಲ್ಲೇ ರಾತ್ರಿ ಕಳೆಯುವು 
ದೆಂದು ನಿಶ್ಚಯಿಸಿದನು. ಕಾಲುಹಾದಿ ಕೂಡುವಲ್ಲಿ ಒಂದು ದೊಡ್ಡ ಆಲದಮರವೂ, 
ಸನಿಹದಲ್ಲೇ ಒಂದು ಕೊಳವೂ ಗೋಚರಿಸಿತು. ಕೊಳದಲ್ಲಿ ಸ್ನಾನ ಸಂಧ್ಯೆಗಳನ್ನು 
ಮುಗಿಸಿ, ನೀರುಕುಡಿದು, ಆಲದ ಮರದಡಿ ತನ್ನ ರಾಮಾಯಣಗ್ರಂಥವನ್ನೇ 
ತಲೆದಿಂಬಾಗಿಟ್ಟುಕೊಂಡು ಮಲಗಿದನು. ಹಸಿವು ಆಯಾಸಗಳ ದೆಸೆಯಿಂದಾಗಿ 
ಮಲಗಿದೊಡನೆಯೇ ಜೊಂಪು ಹತ್ತಿ ಅರೆಗಳಿಗೆಯಲ್ಲಿ ಗಾಢನಿದ್ರೆ ಆವರಿಸಿತು. 

, ಅರ್ಧರಾತ್ರಿ ಕಳೆಯುವಾಗ, ತೇಜೋಮಯನಾದ ಒಬ್ಬ ದಿವ್ಯಪುರುಷನು 
ಪ್ರತ್ಯ ಕ್ಷನಾಗಿ, "" ಇಲ್ಲಿ ಬಂದು ಮಲಗಿದವನು ಯಾರು ನೀನು?'' ಎಂದು ಕೇಳಿದನು. 
ಕೂಡಲೇ ಬ್ರಾಹ್ಮಣನು ಎಚ್ಚತ್ತು ಕುಳಿತನು. ಇಬ್ಬರ ನಡುವೆ ಹೀಗೆ ಸಂಭಾಷಣೆ 
ಮುಂದುವರಿಯಿತು - 

ದಿವ್ಯಪುರುಷ: ಯಾರು ನೀನು? ಯಾಕಾಗಿ ಇಲ್ಲ ಬಂದು ಮಲಗಿದ್ದೀ?. 

ಬ್ರಾಹ್ಮಣ: ನಾನೊಬ್ಬ ಬಡ ಬ್ರಾಹ್ಮಣ. :ದೇಶಸಂಚಾರ ಮಾಡುತ್ತ 
ದೈವಗತಿಯಿಂದ ಇಲ್ಲಿ ಬಂದು ಸೇರಿದೆ. ಊರು ಸೇರಲು ಸಮಯ ಸಾಲದೆ ಇಲ್ಲಿ 
ಕಕ ಅಷ್ಟೆ. , ; 

ದಿವ್ಯಪುರುಷ: ನಿನ್ನ ಹತ್ತಿರ ಏನೋ ಗ್ರಂಥ ಇದ್ದ ಸುದ ಏನದು? 

: ಬ್ರಾಹ್ಮಣ: ನಾನದನ್ನು ಹೇಳಿದರೆ ತಾವೂ ಕೂಡಾ ಪರಿಹಾಸ್ಯ ಮಾಡುವಿರಿ. 
ಆದ್ದ ರಿಂದ ಹೇಳುವುದಿಲ್ಲ. 

ದಿವ್ಯಪುರುಷ: ಛೆ! ಛೆ! ಹಾಗೇನೂ ಇಲ್ಲ. ಹೇಳು ಹೇಳು. 

ಅವನ ಮಾತಿನಲ್ಲಿ ವಿಶ್ವಾಸಮೂಡಿದ ಬ್ರಾಹ್ಮಣನು ಆ ಗ್ರಂಥದ ವಿಷಯ, 


೨೮ 


ಅದರಿಂದ ತನಗುಂಟಾಧ ಅಪಮಾನದ ಪರಿ ಮುಂತಾದ ಕಥೆಯೆಲ್ಲವನ್ನೂ 
ವಿವರಿಸಿದನು. ಅಷ್ಟನ್ನೂ ಕೇಳಿದ ಆ ದಿವ್ಯಪುರುಷನು ಬ್ರಾಹ್ಮಣನನ್ನು ಸಂತವಿಸುತ್ತ : 
ಹೀಗೆ ನುಡಿಯುತ್ತಾನೆ:- | ಸ 

"" ಇದರ ಕುರಿತು ನೀನು ಸ್ವಲ್ಪವೂ ವ್ಯಸನಪಡುವ ಅವಶ್ಯವಿಲ್ಲ. ನಾನೊಂದು 
ಉಪಾಯವನ್ನು ಹೇಳುತ್ತೇನೆ. ಅದರಂತೆ ನಡೆದರೆ ನಿನ್ನ ಗ್ರಂಥವನ್ನು ಎಲ್ಲರೂ 
ಆದರಿಸುವಂತಾಗುತ್ತದೆ. ಪ್ರಸಿದ್ಧಿಯೂ ಲಭಿಸುತ್ತದೆ. ಈ ಬರುವ ಶಿವರಾತ್ರಿ ದಿವಸ 
ನೀನು ನಿನ್ನ ಗ್ರಂಥವನ್ನು ತೆಗೆದುಕೊಂಡು ಗೋಕರ್ಣಕ್ಕೆ ಹೋಗಬೇಕು. ಹೊತ್ತು 
ಇಳಿಯುವ ಸಮಯ ದೇವಾಲಯದ ಮೂಡಣ ಡ್ವಾರದಲ್ಲಿ ನಿಂತರೆ, ಬರುವ 
ಸಹಸ್ರಾರು ಮಂದಿ ಯಾತ್ರಾರ್ಥಿಗಳಲ್ಲಿ ಅಮಿತ ತೇಜಸ್ವಿಯಾದಂತಹ ಒಬ್ಬ 
ಬ್ರಾಹ್ಮಣೋತ್ತಮನನ್ನು ಕಾಣಬಹುದು. ನಾಲ್ಕು ನಾಯಿಗಳು ಅವನನ್ನು ಹಿಂಬಾಲಿಸಿ 
ಬರುತ್ತಿರುತ್ತವೆ. ಈ ಗ್ರಂಥವನ್ನು ಅವನ ಕ್ಕೆಯಲ್ಲಿ ಕೊಟ್ಟು.ವಿವರವೆಲ್ಲ ತಿಳಿಸಬೇಕು. 
ಆಗ ಅವನು ಇದಕ್ಕೊಂದು ಪರಿಹಾರ ಸೂಚಿಸುತ್ತಾನೆ. ಇದನ್ನೆಲ್ಲ ನಿನಗೆ ಯಾರು 
ತಿಳಿಸಿದೆರೆಂದು ಕೇಳಿದರೆ ಹೇಳಕೂಡದು''. . ಇಷ್ಟು ಹೇಳಿ ದಿವ್ಯಪುರುಷನು 
ಅಂತರ್ಧಾನನಾಗುತ್ತಾನೆ. ಬ 

ಈ ಉಪದೇಶದಿಂದ ಬ್ರಾಹ್ಮಣನಿಗೆ ಎಷ್ಟೊಂದು ಸಂತೋಷವಾಯಿತೆಂದು 
ಪ್ರತ್ಯೇಕ ಹೇಳಬೇಕಾಗಿಲ್ಲ. ಅರುಣೋದಯವಾಗುತ್ತಲೇ ಅವನು ಅಲ್ಲಿಂದ ಎದ್ದು 
ಹೊರಟನು. ಹಲವು ನಾಡುಗಳನ್ನು ಸುತ್ತುತ್ತ ಶಿವರಾತ್ರಿಗೆ ಸರಿಯಾಗಿ ಗೋಕರ್ಣಕ್ಕೆ 
ಬಂದು ಸೇರಿದನು. ಆ ದಿವ್ಯಪುರುಷನು ಹೇಳಿದಂತೆ ದೇಗುಲದ ಮಹಾದ್ವಾರದಲ್ಲಿ 
ನಿಂತು ಪರೀಕ್ಷಿಸುತ್ತಿರುವಾಗ ಶ್ವಾನಚತುಷ್ಟಯಗಳಿಂದ ಹಿಂಬಾಲಿಸಲ್ಪಡುವ 
' ಬ್ರಾಹ್ಮಣೋತ್ತಮನ ಆಗಮನವೂ ಆಯಿತು. ಕೂಡಲೇ ಅವನ ಕಾಲಿಗೆ 
ಸಾಷ್ಟಾಂಗಪ್ರಣಾಮಮಾಡಿ, ಗ್ರಂಥವನ್ನು ಅವನ ಕೈಯಲ್ಲಿಟ್ಟು, ವಿವರಗಳನ್ನೆಲ್ಲ 
ನಿವೇದಿಸಿಕೊಂಡನು. ""ಇದನ್ನು ನನ್ನ ಕೈಯಲ್ಲಿ ಕೊಡಲು ಹೇಳಿದವರಾರು?'' ಎಂದು 
ಕೇಳಿದಾಗ ಏನೂ ಹೇಳದೆ ಮೌನ ನಿಂತನು. ಆಗ ಆ ಬ್ರಾಹ್ಮಣೋತ್ತಮನು,"" ಆಗಲಿ, 
ಹೇಳಬೇಕೆಂದಿಲ್ಲ. ಎಲ್ಲ ತಿಳಿಯಿತು. ನಿನಗೆ ಈ ಉಪಾಯವನ್ನು ತಿಳಿಸಿದ ವ್ಯಕ್ತಿ ಒಬ್ಬ 
ಗಂಧರ್ವ. ಅವನು ಈ ರೀತಿಯಾಗಿ ವ್ಯಾಜೋಪದೇಶ ಮಾಡಿದ್ದರಿಂದನಾನು ಅವನನ್ನು 
ದಂಢಿಸಬೇಕಾಗುತ್ತದೆ. ಅವನು ಭೂಮಿಯಲ್ಲಿ ಒಬ್ಬ ಶೂದ್ರನಾಗಿ ಜನಿಸಲಿ '' ಎಂದು 
ಶಪಿಸಿಬಿಟ್ಟನು. ಅನಂತರ ತನ್ನ ಕಮಂಡಲುವಿನಿಂದ ಸ್ವಲ್ಪ ನೀರನ್ನು ಅಭಿಮಂತ್ರಿಸಿ. 
ಗ್ರಂಥದ ಮೇಲೆ ಪ್ರೋಕ್ಷಣೆಗೈದು, ಅದನ್ನು ಗ್ರಂಥಕರ್ತನಿಗೆ ಹಿಂದಿರುಗಿಸುತ್ತ,"" ಇನ್ನು 
ಹಿಂದಿರುಗು. ನಿನ್ನ ಮನಸ್ತಾಪ ಪರಿಹಾರವಾಗುತ್ತದೆ. ನಿನ್ನ ಗ್ರಂಥಕ್ಕೆ ಯೋಗ್ಯ ಆದರ: 


ವಿ೯ 


ಪುರಸ್ಕಾ ರಗಳು ಲಭಿಸುತ್ತವೆ '' ಎಂದು ಹರಸಿ ಮುಂದೆ ನಡೆದನು. 

ಬ್ರಾಹ್ಮಣನು ಪ್ರಸನ್ನಮನಸ್ಕನಾಗಿ ಊರಿಗೆ ಹಿಂದಿರುಗಿದನು. ಮುಂದೆ ಜನರೆಲ್ಲ 
ಇವನ ರಾಮಾಯಣವನ್ನು ಇತರ ರಾಮಾಯಣಗಳಂತೆಯೇ ಗೌರವಾದರಗಳಿಂದ 
ಕಾಣತೊಡಗಿದರು. ಪಾರಾಯಣಕ್ಕೂ ಉಪಯೋಗಿಸಿಕೊಂಡು, ಪೂಜ್ಯ ತೆಯ 
. ಪಟ್ಟವನ್ನೂ ನೀಡಿ ಪುರಸ್ಕರಿಸಿದರು. 
ಅಧ್ಯಾತ್ಮ ರಾಮಾಯಣದ ಕರ್ತೃವಾದ ಬ್ರಾಹ್ಮಣನಿಗೆ ಸಿದ್ದಿಯ ಉಪಾಯವನ್ನು 
ಬೋಧಿಸಿದ ಆ ಗಂಧರ್ವನು ಕೆಲಕಾಲದ ಬಳಿಕ " ತುಂಚತ್ರ ಳುತ್ತಚ್ಚನ್‌ ' ಎಂಬ 
ನಾಮಧೇಯದಿಂದ ಶೂದ್ರನಾಗಿ ಅವತರಿಸಿದನು. ಮಲಯಾಳನಾಡಿನೆ ಆಡುಭಾಷೆ 
: ಯಲ್ಲಿ "ಗಿಳಿಪಾಟ್ಬು'ಗಳೆಂಬ ಹೆಸರಿನಲ್ಲಿ ಅಧ್ಯಾತ್ಮರಾಮಾಯಣವನ್ನು ರಚಿಸಿ 
: 'ಪ್ರಚುರಪಡಿಸಿದನು. ಎಳುತಚ್ಛನ್‌ ಮೂಲ ಅಧ್ಯಾತ್ಮರಾಮಾಯಣವನ್ನೇ ಆಧರಿಸಿ ತನ್ನ 
ಕೃತಿರಚನೆ ಮಾಡಲು ಮೇಲಿನ ಕಥೆಯಲ್ಲಿ ಪ್ರಸ್ತಾಪಗೊಂಡಂತೆ ಅದರೊಡನೆ ಅವನಿಗಿದ್ದ 
,. ಪೂರ್ವವಾಸನಾಬಂಧವೇ ಕಾರಣವೆಂದು ಓದುಗರು ತಿಳಿಯಬಹುದಾಗಿದೆ. 

ಅಂದು ಶಿವರಾತ್ರಿ'ದಿವಸ ಗೋಕರ್ಣದಲ್ಲಿ ನಾಲ್ಕು ನಾಯಿಗಳನ್ನು ಕಟ್ಟಿಕೊಂಡು 

ಪ್ರತ್ಯಕ್ಷನಾದ ಆ ಬ್ರಾಹ್ಮಣೋತ್ತಮನು ಬೇರೆ ಯಾರಾಗಿರದೆ ವೇದವ್ಯಾಸ 

ಮಹರ್ಷಿಯಾಗಿ ದ್ದನು. ನಾಲ್ಕು ವೇದಗಳು ನಾಲ್ಕುನಾಯಿಗಳ ರೂಪದಲ್ಲಿ ಅವನನ್ನು 
ಹಿಂಬಾಲಿಸಿದ್ದವು. ಇನ್ನು, ಮೂಲದಲ್ಲಿ ಅಧ್ಯಾತ್ಮ ರಾಮಾಯಣವನ್ನು ರಚಿಸಿದ ಆ 
ಬ್ರಾಹ್ಮಣನು ಸಾಕ್ಷಾತ್‌ ವರರುಚಿಯಲ್ಲದೆ ಮತ್ತಾರೂ ಅಲ್ಲ ವೆಂದೂ ಕೆಲವರು 
ಹೇತುವುದುಂಬು; ಹ 


ಈಚೆಗೆ ನಮ್ಮನ್ನಗಲಿದ 
ಡಾ. ಶಾಂತಿನಾಥ ದೇಸಾಯಿ 
ಶ್ರೀ ರೇಣುಕಪ್ಪ ಗೌಡ 


' ಶ್ರೀ ಎನ್‌. ಆರ್‌. ಮಾಸೂರ್‌ 
ಅವರಿಗೆ 
: ನೀನಾಸಮ್‌ ಶ್ರದ್ಧಾಂಜಲಿ 





ಪುಸ್ತಕ ಅವಲೋಕನ 
ಕೂಡಿಯಾಟ್ಪಂನಲ್ಲಿ ಸ್ತ್ರೀಯರ ಪಾತ್ರ 
ಬಿ.ಆರ್‌. ವೆಂಕಟರಮಣ ಐತಾಳ. 


ಎಲ್‌.ಎಸ್‌. ರಾಜಗೋಪಾಲನ್‌ 11073685 ೫01 1 14173017, 
ಚೆನ್ನೈ: ಕುಪ್ಪುಸ್ವಾಮಿ ಶಾಸ್ತ್ರಿ ರಿಸರ್ಚ್‌ ಇನ್‌ಸ್ಟಿಟ್ಯೂಟ್‌ ೧೯೯೭. ರೂ. ೨೫೦. 


"ಕೂಡಿಯಾಟ್ಪಂ' ಕೇರಳದ ಒಂದು ಶಾಸ್ತ್ರೀಯ ರಂಗಪ್ರಕಾರ. ಸುಮಾರು ಕ್ರಿ.ಶ. 
೧೦ನೇ ಶತಕದಿರಿದಲೂ ಈ ಪ್ರಕಾರ ಪ್ರಚಲಿತವಿದ್ದ ಬಗೆಗೆ ದಾಖಲೆಗಳು ಸಿಗುತ್ತವೆ. 
ದೇವಸ್ಥಾನದ ಅಂಬಲವಾಸಿಗಳಾದ ಬ್ರಾಹ್ಮಣವರ್ಗದ ಚಾಕ್ಯಾರ್‌.ಎಂಬ ಜಾತಿಯವರು 
ಮಾತ್ರ ಅಭಿನಯಿಸುವ ಒಂದು ಶಿಷ್ಟ ರಂಗರೂಪ ಕೂಡಿಯಾಟ್ಟಂ. ಇದರಲ್ಲಿ ಕೇವಲ 
ಸಂಸ್ಕೃತ ನಾಟಕಗಳನ್ನು ಮಾತ್ರ ಆಡುತ್ತಾ ರೆ; ಪಠ್ಯಗಳ ಮೂಲಭಾಷೆಯಲ್ಲೇ ಆಡುತ್ತಾರೆ. 
ವಿದೂಷಕನ ಮಾತುಗಳಲ್ಲಿ ಮಾತ್ರ ಸ್ಥಳೀಯ ಮಲಯಾಳಂ ಭಾಷೆ ಪ್ರವಹಿಸಬಹುದು 
ಅಷ್ಟೆ. ಸ್ಥಳೀಯ ಭಾಷೆಯಲ್ಲಿ ಸಾಮಾನ್ಯವಾಗಿ ಕೂಡಿಯಾಟ್ಪವನ್ನು "ಆಟ' ಎಂಬ 
ಅರ್ಥವಿರುವ "ಕೂತ್ತ್‌' ಶಬ್ದದಿಂದಲೇ ಕರೆಯಲಾಗುತ್ತದೆ. ಈ ಕೂತ್ತನ್ನು ಆಡಲು 
ದೇವಾಲಯದ ಪ್ರಾಂಗಣದಲ್ಲಿ "ಕೂತ್ತಂಬಲಂ' ಎಂದು ಕರೆಯಲ್ಪಡುವ ಪ್ರತ್ಯೇಕ 
ರಂಗಮಂದಿರಗಳೂ ಇರುತ್ತವೆ. ಓಟ 

ಮುಖ್ಯವಾಗಿ ಚಾಕ್ಕಾರ್‌ ಕುಲದವರು ಅಭಿನಯಿಸುವ ರಂಗಭೂಮಿಯಾದ್ದ 
ರಿಂದ ಕೂಡಿಯಾಟ್ಪವನ್ನು "ಚಾಕ್ಯಾರ್‌ಕೂತ್ತ್‌ ' ಎಂದೂ ಕರೆಯಲಾಗುತ್ತದೆ. 
ಕೂತ್ತ್‌ನಲ್ಲಿ ಕೆಲವು ಒಳಪ್ರಭೇದಗಳೂ ಇವೆ. ಸಂಸ್ಕೃತನಾಟಕವೊಂದರ ನಿರ್ದಿಷ್ಟ 
ಅಂಕದ ಪೂರ್ಣಪ್ರಮಾಣದ ಅವತರಣವನ್ನು ಒಳಗೊಂಡಿರುವ ಕೂಡಿಯಾಟ್ಪಂ 
ಪ್ರಧಾನ ಪ್ರಭೇದವಾದರೆ, ಒಬ್ಬ ಚಾಕ್ಯಾರ್‌ ನಟನು ವಿದೂಷಕನ ವೇಷ ಧರಿಸಿ 
ಹರಿಕಥೆಯಂತೆ ಕಥಾ ಕಾಲಕ್ಷೇಪ ನಡೆಸುವ "ಪ್ರಬಂಧಂ ಕೂತ್ತ್‌', ಈ ರಂಗಭೂಮಿ 
ಯಲ್ಲಿನ ಪ್ರಧಾನ ವಾದಕರಾದ ನಂಬ್ಯಾರ್‌ ಗಂಡಸರು ದೇಗುಲದ ಹೊರತಾಗಿ ಬೇರೆ 
ಕಡೆ ನಡೆಸುವ ಕಥಾಪ್ರವಚನದಂತಹ ಪಾಠಕಂ', ನಂಬ್ಯಾರ್‌ ಹೆಂಗಸರು ನಡೆಸುವ 
` : "ನಂಗ್ಯಾರ್‌ಕೂತ್ತ್‌' ಮೊದಲಾದವು ಇತರ ಪ್ರಭೇದಗಳು. 
ಕೂಡಿಯಾಟ್ಪಂನಲ್ಲಿ ಮಿಳಾವು ಮೊದಲಾದ ವಾದ್ಯಗಳನ್ನು ನುಡಿಸುವವರು 


| ೩೧ 
ನಂಬ್ಯಾರ್‌ ಕುಲದ ಗಂಡಸರು. ಹಾಗೆಯೇ ರಂಗದ ಬಲಪಾರ್ಶ್ವದಲ್ಲಿ ಕುಳಿತು ತಾಳ 
ನುಡಿಸುತ್ತ ಪಠ್ಯದ ಹಾಡುಗಳನ್ನು ಹಾಡುವವರು ನಂಬ್ಯಾರ್‌ಕುಲದ ಹೆಂಗಸರು. 
ಇವರನ್ನು "ನಂಗ್ಯಾರ್‌' ಎಂದು ಕರೆಯುತ್ತಾರೆ. ಪ್ರದರ್ಶನದಲ್ಲಿ ಸ್ತ್ರೀ ಪಾತ್ರಗಳನ್ನು 
ನಿರ್ವಹಿಸುವ ಜವಾಬ್ದಾರಿ ಕೂಡ ನಂಗ್ಯಾರ್‌ ಹೆಂಗಸರದ್ದೇ. ಕೇವಲ ನಂಗ್ಯಾರ್‌ 
ಹೆಂಗಸರು ಮಾತ್ರ ಅಭಿನಯಿಸುವ ಏಕವ್ಯಕ್ತಿ ಪ್ರದರ್ಶನದ ಪ್ರಕಾರವನ್ನು 
"ನಂಗ್ಯಾರ್‌ಕೂತ್ತ್‌' ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಅಭಿನಯಿಸುವ ಕಥಾವಸ್ತು 
ಭಾಗವತದ ದಶಮಸ್ಕಂಧದಲ್ಲಿ ಬರುವ ಕೃಷ್ಣಲೀಲಾ ಪ್ರಸಂಗವಾದ್ದರಿಂದ ಇದನ್ನು 
"ದಶಮಂ' ಎಂದೂಕರೆಯುತ್ತಿದ್ದರಂತೆ. ಅಲ್ಲದೆ, ಸತ್ತವನ ಸದ್ಗತಿಗಾಗಿ ಅಂತ್ಯೇಷ್ಠಿಯ 
ಸಂದರ್ಭದಲ್ಲಿ ಭಾಗವತದ ದಶಮಸ್ಕಂಧದ ಪಾರಾಯಣ ಮಾಡುವ -ಬದಲು ಈ 
ನಂಗ್ಯಾರ್‌ಕೂತ್ತ್‌ ಆಟವನ್ನೇ ಏರ್ಪಡಿಸುವ ಸಂಪ್ರದಾಯವೂ ಇತ್ತಂತೆ. ಹಾಗಾಗಿ, 
"ಸುಡುಮನೆಯಲ್ಲಿ ಆಡುವ ಆಟ' ಎಂಬ ಅರ್ಥದಲ್ಲಿ ಇದಕ್ಕೆ "ಚುಡಲಕೂತ್ತ್‌' ಎಂದೂ 
ಕರೆಯುವ ಪರಿಪಾಠವಿತ್ತು. ಆದರೆ, ಈಗ ಆ ಸಂಪ್ರದಾಯಗಳೆಲ್ಲ ಪ್ರಚಲಿತ 
ಇಲ್ಲದಿರುವುದರಿಂದ "ನಂಗ್ಯಾರ್‌ಕೂತ್ತ್‌' ಎಂಬ ಹೆಸರು ಮಾತ್ರ ಚಾಲ್ತಿಯಲ್ಲಿದೆ. 

ನಮ್ಮ ದೇಶದ ಹೆಚ್ಚಿನ ಸಾಂಪ್ರದಾಯಿಕ ಹಾಗೂ ಜಾನಪದ ರಂಗಭೂಮಿಗಳಲ್ಲಿ 
ಸ್ತ್ರೀಯರ ಪ್ರಾತಿನಿಧ್ಯ ತುಂಬಾ ಕಡಿಮೆ. ಕೆಲವು ಪ್ರಕಾರಗಳಲ್ಲಿ ಮಾತ್ರ ವೃತ್ತಿನಿರತ : 
ನಟಿಯರನ್ನು ಕಾಣಬಹುದಾದರೂ ಹಿಂದೆ, ಯಕ್ಷಗಾನ, ಕಥಕಳಿಗಳಂತಹ ಶಿಷ್ಟ 
ಪ್ರಕಾರಗಳಲ್ಲಂತೂ ಸ್ತ್ರೀಯರಿಗೆ ಪ್ರವೇಶವೇ ಇದ್ದಿ ರಲಿಲ್ಲ. ಇನ್ನು, ಸ್ತ್ರೀಯರಿಗೆ- 
ನಟಿಯರಿಗೆ ವಿಪುಲ ಅವಕಾಶವನ್ನು ನೀಡಿರುವ ಹಿರಿಮೆ ಭರತಮುನಿಯ ನಾಟ್ಯಶಾಸ್ತ್ರಕ್ಕೆ 
ಸಲ್ಲುವುದಾದರೂ ವಾಸ್ತವದಲ್ಲಿ ಆ ಪರಂಪರೆ ಹಾಗೆ ಮುಂದುವರಿದುಕೊಂಡು 
ಬಂದಿಲ್ಲ. .ಈ ಹಿನ್ನೆಲೆಯಲ್ಲಿ ದಕ್ಷಿಣದ ಈ ಶಾಸ್ತ್ರೀಯ ರಂಗಪ್ರಕಾರವು ಲಾಗಾಯಿ. 
ನಿಂದಲೂ ಸ್ತ್ರೀಯರಿಗೆ ಸೂಕ್ತ ಪ್ರಾತಿನಿಧ್ಯ ನೀಡಿಕೊಂಡು ಬಂದಿರುವುದು ಮಹತ್ವದ 
ಸಂಗತಿಯಾಗಿದೆ. ಆದರೆ, ಇಲ್ಲಿನತನಕ ನಂಗ್ಯಾರ್‌ಕೂತ್ತಿನ ಕುರಿತು ನಿರ್ಮಲಾ 
ಪಣಿಕ್ಕರ್‌ ಬರೆದ ಒಂದು ಚಿಕ್ಕ ಹೊತ್ತಗೆಯನ್ನು ಹೊರತುಪಡಿಸಿ, ಈ ಸಂಗತಿಯನ್ನು 
ಬೆಳಕಿಗೆ ತರುವಂತಹ ಯಾವುದೇ ಗಮನಾರ್ಹ ಸಂಶೋಧನ ಕೃತಿಗಳು ಬಂದಿಲ್ಲ. ಈ 
ಕೊರತೆಯನ್ನು ಮನಗಂಡು, ಇತ್ತೀಚೆಗೆ ಎಲ್‌.ಎಸ್‌. ರಾಜಗೋಪಾಲನ್‌ ಅವರು 
ವಿಮೆನ್ಸ್‌ ರೋಲ್‌ ಇನ್‌ ಕೂಡಿಯಾಟ್ಪಂ' ಎಂಬ ಅಮೂಲ್ಯ ಗ್ರಂಥವನ್ನು ಬರೆದು 
ಪ್ರಕಟಿಸಿದ್ದಾರೆ. ಈ ಪುಸ್ತಕದ ಕಿರುಪರಿಚಯ ಮಾಡಿಕೊಡುವುದು ಈ ಲೇಖನದ 
ಉದ್ದೇಶ. 

ಐದು ಅಧ್ಯಾಯಗಳಲ್ಲಿ ವಿಭಜಿತವಾಗಿರುವ ಈ ಗ್ರಂಥದಲ್ಲಿ ಕೂಡಿಯಾಟ್ಟಂ 


೩೨ 


ರಂಗಭೂಮಿಯಲ್ಲಿ ಸ್ತ್ರೀಯರ ಪಾತ್ರದ. ಬಗೆಗೆ ಎರಡು ನೆಲೆಗಳಲ್ಲಿ ಸವಿವರವಾಗಿ 
ಚರ್ಚಿಸಲಾಗಿದೆ. ಒಂದು, ಕೂಡಿಯಾಟ್ಪ್ಬಂನಲ್ಲಿ ನಟಿಯರಾದ ನಂಗ್ಯಾರ್‌ಗಳು 
ನಿರ್ವಹಿಸುವ ಕೆಲಸಗಳ ವಿಧಾನ ಹಾಗೂ ಅವರ ಪಾತ್ರ; ಎರಡು, ಆಡುವ ನಾಟಕಗಳಲ್ಲಿ 
ಬರುವ ಸ್ತೀಭೂಮಿಕೆಗಳು ಹಾಗೂ ಅವುಗಳ ನಿರ್ವಹಣಾ ವಿಧಾನಗಳು. ಗ್ರಂಥವು ಈ 
ಎರಡೂ ಅಂಶಗಳ ಮೇಲೆ ಸಾಕಷ್ಟು ಬೆಳಕು ಚೆಲ್ಲುತ್ತದೆ. ಮೊದಲ ನೆಲೆಯಲ್ಲಿ 
ನಂಗ್ಯಾರ್‌ಗಳ ಸಾಮಾಜಿಕ ಹಿನ್ನೆಲೆಗಳನ್ನು ಒಳಗೊಂಡು ನಡೆಸುವ ಚಾರಿತ್ರಿಕ ಹಾಗೂ 
ಸಮಾಜೋವೈಜ್ಞಾನಿಕ ವಿಶ್ಲೇಷಣೆಯಾದರೆ, ಎರಡನೆಯ ನೆಲೆಯಲ್ಲಿ ಕೂಡಿಯಾಟ್ಬಂನ 
ಪ್ರದರ್ಶನವಿಧಾನವನ್ನು ಸಮಗ್ರವಾಗಿ ವಿವರಿಸುವ ಅಭಿನಯಸಂಹಿತೆಗಳಾದ 
ಕ್ರಮದೀಪಿಕಾ ಹಾಗೂ ಆಟ್ಪಪ್ರಕಾರಗಳಲ್ಲಿ ವರ್ಣಿತವಾಗಿರುವ ಸ್ವ್ರೀಪಾತ್ರನಿರ್ವಹಣೆಯ 
ಭಾಗಗಳನ್ನು ಬಳಸಿಕೊಂಡು ಚರ್ಚಿಸಿರುವ ರಂಗಮೀಮಾಂಸೆಯಾಗಿದೆ. ಎರಡೂ 
ಆಯಾಮಗಳು ಅಭಿನ್ನವಾಗಿ ಮಿಳಿತವಾಗಿರುವುದೇ ಈ ಗ್ರಂಥದ ಹೆಚ್ಚುಗಾರಿಕೆ 
ಎನ್ನಬಹುದು. | 

ಮೊದಲ ಅಧ್ಯಾಯದಲ್ಲಿ ಕೂಡಿಯಾಟ್ಟಂನ ಐತಿಹಾಸಿಕ ಟೆ ಚಾಕ್ಕಾರ್‌- 
ನಂಬ್ಯಾರ್‌-ನಂಗ್ಯಾರ್‌ ಕುಲಗಳ ಸಾಮಾಜಿ ಕ ಹಾಗೂ ಸಾಂಸ್ಕೃತಿಕ ಹಿನ್ನೆಲೆ, ಇವರು 
ಪರಂಪರೆಯನ್ನು ಬೆಳೆಸಿ ಉಳಿಸಿಕೊಂಡು ಬಂದ ರೀತಿ, ಬ್‌ ಹಾಗೂ ನಟಿಯರಾಗಿ 
ಕಾರ್ಯನಿರ್ವಹಿಸುವ ನಂಗ್ಯಾರ್‌ ಹೆಂಗಸರ ಸ್ಥಾನಮಾನಗಳು-ಅಭ್ಯಾಸ-ಸಾಧನೆ 
ಮೊದಲಾದ ಅಂಶಗಳನ್ನು ಸಂಗ್ರಹವಾಗಿ ಪರಿಚಯಿಸಲಾಗಿದೆ. ಚುಡಲಕೂತ್ತು 
ನಂಗ್ಯಾರ್‌ಕೂತ್ತು ಆಗಿ ಪರಿವರ್ತಿತವಾದ ಬಗೆ, ನಂಗ್ಯಾರ್‌ ನಟಿಯರ ಅಭಿನಯ 
ಸಾಮರ್ಥ್ಯ, ಪ್ರದರ್ಶನದಲ್ಲಿ ತೊಡುವ ಮುಖವರ್ಣಿಕೆ ಹಾಗೂ ವೇಷಭೂಷಣಗಳ 
ಇಾಹಸ। ಇಂದಿಗೂ ನಂಗ್ಯಾರರಿಂದ ಪ್ರದರ್ಶಿಸಲ್ಪಡುವ ನಾಟಕಪ್ರಸಂಗ ಹಾಗೂ 
ಪಾತ್ರಗಳ ಬಗೆಗೆ ಕೂಡ ಈ ಅಧ್ಯಾಯದಲ್ಲಿ ಪರಾಮರ್ಶಿಸಲಾಗಿದೆ. 

ನಂತರದ ಮೂರು ಅಧ್ಯಾಯಗಳಲ್ಲಿ ಕೂಡಿಯಾಟ್ಟಂನಲ್ಲಿ ಆಡಲ್ಪಡುವ ಎರಡು 
ಪ್ರಮುಖನಾಟಕಗಳಲ್ಲಿ ಬರುವ ಪ್ರಧಾನ ಸ್ತ್ರೀ ಭೂಮಿಕೆಗಳ ಅಭಿನಯವಿಧಾನಗಳನ್ನು 
ವಿಶದವಾಗಿ ತಿಳಿಸಲಾಗಿದೆ. ಆಯಾ ಪಾತ್ರಗಳ ವೇಷಭೂಷಣಗಳು, ರಂಗಕ್ರಿಯೆಗಳು, 
ನಂಗ್ಯಾರರ ನಿರ್ವಹಣಾ ವಿಧಾನ, ಅನುಕ್ರಮ, ಸಂಕ್ಷೇಪ ಇತ್ಯಾದಿ ವಿನ್ಯಾಸಗಳು, ಅವುಗಳ 
ವೈ ಶಿಷ್ಟೃ ಹೀಗೆ ವಿಭಿನ್ನ ಕೋನಗಳಲ್ಲಿ ನೋಡಲಾಗಿದೆ. ಇಲ್ಲಿ ಆರಿಸಿಕೊಂಡ ಪಾತ್ರಗಳು 
ನ ಶಕ್ತಿ ಭದ್ರ ಕವಿಯ "ಆಶ್ಚರ್ಯಚೂಡಾಮಣಿ'ಯ ಎರಡನೆಯ ಅಂಕವಾದ 
"ಶೂರ್ಪನಖಾಂಕ'ದಲ್ಲಿ ವೇಷಮರೆಸಿ ಲಲಿತಾ ಆಗಿ ಬರುವ ಶೂರ್ಪನಬಿ, 
ಕುಲಶೇಖರನ ಇಳ ಮ ನಾಟಕದ ಒಂದನೆಯ ಅಂಕದಲ್ಲಿನ ಸಖಿ ಮತ್ತು 


೩೩ 


ಇದೇ ನಾಟಕದ ಐದನೆಯ ಅಂಕದಲ್ಲಿ ಬರುವ ಸುಭದ್ರೆಯ ಪಾತ್ರಗಳು. , 

' ಕೊನೆಯ ಅಧಾ ್ಯಯವು ಪೂರ್ಣವಾಗಿ ನಂಗ್ಯಾರ್‌ಕೂತ್ತಿ ಗ ಸಂಬಂಧಿಸಿದೆ. 
ನಂಗ್ಯಾರ್‌ಹೆಂಗಸು ಕ ಏಕಪಾತ್ರಾಭಿನಯದಂತೆ ನಟಿಸುವ ಈ ರಂಗಪ್ರಭೇದವನ್ನು 
ಕೂತ್ತಂಬಲಂಗಳಲ್ಲಿ ಕೃಷ್ಣಾಷ್ಟಮಿಯ ಸಂದರ್ಭದಲ್ಲಿ ಆಡುತ್ತಾರೆ. ಚಾಕ್ಯಾರ್‌ಕೂತ್ರಿನಲ್ಲಿ 


" ನಂಗ್ಯಾರ್‌ ಹೆಂಗಸು ಸ್ತ್ರೀಪಾತ್ರ ವಹಿಸಿ ನಟಿಸಿದರೂ ಕೂಡ ಅಲ್ಲಿ ಆಕೆ ಮಾತನಾಡು 


ವಂತಿಲ್ಲ; ಮಾತೆಲ್ಲವನ್ನು ಗಾಯಕಿಯರು ಹಾಡುತ್ತಾರೆ. ಆದರೆ ನಂಗ್ಯಾರ್‌ಕೂತ್ರಿನಲ್ಲಿ 
ಪೂರ್ತಿ ಅವಳದೇ ಕಾರ್ಯಭಾರ. ಮಾತೂ ಅವಳದೇ. ಇದು ಚುಡಲಕೂತ್ತು ಎಂದು 
ಕರೆಯಲ್ಪಡುತ್ತಿದ್ದ ಕಾಲದಲ್ಲಿ ಅಂತ್ಯಸಂಸ್ಕಾರಗಳೊಂದಿಗೆ ಇದ್ದ ಸಂಬಂಧವು ಈಗ 


_ ಕಡಿದುಹೋಗಿದ್ದರೂ ಕೂಡ, ಆಡುವ ವಸ್ತು ಅದೇ"ದಶಮಂ', ಅಂದರೆ ಭಾಗವತದಲ್ಲಿ 
ಬರುವ ಕೃಷ್ಣನ ಕಥ. ಆದರೆ, ಇಲ್ಲಿನ ಕೃಷ್ಣಚರಿತೆಯು ನೇರವಾಗಿ ಭಾಗವತಕ್ಕೆ 


ಸಂಬಂಧಿಸಿದ್ದಲ್ಲ. ಬದಲಿಗೆ "ಸುಭದ್ರಾಧನಂಜಯಂ' ನಾಟಕದ ಎರಡನೆಯ ಅಂಕದಲ್ಲಿ 
-. ಮೊದಲಿಗೆ ಬರುವ ಮಿಶ್ರವಿಷ್ಕಂಭಕದಲ್ಲಿ ಸುಭದ್ರೆಯ ಸಖಿಯಾದ ಕಲ್ಪಲತಿಕೆಯು 
ಅಭಿನಯಿಸುವ "ನಿರ್ವಹಣ'ವನ್ನೇ ಕೂಡಿಯಾಟ್ಪಂನಿಂದ ಪ್ರತ್ಯೇಕವಾಗಿ ಆಡಲಾಗು 


ತ್ತದೆ. ಇಲ್ಲಿನ ನಿರ್ವಹಣದಲ್ಲಿ ಅನುಕ್ರಮ ಮತ್ತು ಸಂಕ್ಷೇಪ ಎರಡೂ ವಿಧಾನಗಳ 


ಮೂಲಕ ಕೃಷ್ಣಲೀಲಾ ಪ್ರಸಂಗಗಳು ಹಂತಹಂತವಾಗಿ ಅಭಿನಯಿಸಲ್ಪಡುತ್ತವೆ. ಇದಕ್ಕೆ 
ಪ್ರತ್ಯೇಕವಾದ ರಂಗಕ್ಕೆಪಿಡಿ--"ಆಟ್ಟಪ್ರಕಾರ' -ಕೂಡಾಸಿಗುತ್ತದೆ. ಪ್ರಸ್ತು ತಗ್ರಂಥದಲ್ಲಿ 
ಇಡೀ ಪ್ರಸಂಗದ ಶ್ಲೋಕಪಾಠ ಹಾಗೂ ಅಭಿನಯವಿಧಾನಗಳನ್ನು ಆಂಗ್ಲ 
ಭಾಷಾಂತರದಲ್ಲಿ ಸಮಗ್ರವಾಗಿ ದಾಖಲಿಸಲಾಗಿದೆ. 

ಗ್ರಂಥದ ಕೊನೆಯಲ್ಲಿ ನೀಡಿರುವ ಪಾರಿಭಾಷಿಕ ಪದಕೋಶವು ಹಲವು: 
ಪುಟಗಳಷ್ಟು ಬೆಳೆದಿದ್ದು ಅವಶ್ಯ ಮಾಹಿತಿಗಳನ್ನು ಒದಗಿಸುತ್ತದೆ. ಡಾ. ಕೆ. ಅಯ್ಯಪ್ಪ 


. ಪಣಿಕ್ಕರ್‌ ಅವರ ಮುನ್ನುಡಿ, ಡಾ.ಕೆ.ಪಿ.ಎ. ಮೆನೊನ್‌ ಅವರ ಪ್ರಸ್ತಾವನೆಗಳೂ ಕೂಡ 


ಸಾಕಷ್ಟು ಪರಿಚಯಾತ್ಮ ಕವಾಗಿವ. ರಂಗಾಭ್ಯಾ ಸಿಗಳಿಗೆ ಹಾಗೂ ಸಂಶೋಧನ 


ಕುತೂಹಲಿಗಳಿಗೆ ತಕ್ಕ ಗ್ರಾಸ ಒದಗಿಸುವ ಇಂತಹ ಒಂದು ಅಮೂಲ್ಯ ಗ್ರಂಥವನ್ನು 


ನೀಡಿದ ಶ್ರೀ ರಾಜಗೋಪಾಲನ್‌ ಹಾಗೂ ಪ್ರಕಾಶಕರನ್ನು ಕೇವಲ ಶ್ಚಾ ಫಿಸಿದರೆ ಸಾಲದು; 
ಅಭಿವಂದಿಸಬೇಕು. ಹಾಗೆಯೇ, ಇಂತಹ ಇನ್ನೂ ಹಲವು ಗ್ರಂಥಗಳು ಇವರಿಂದ ನಮಗೆ 
ಲಭಿಸುವಂತಾಗಲಿ ಎಂದು ಹಾರೆ [ಸಬೇಕು. | 


ವಿಳಾಸ: 76 5601761೩77, 70 (ಓ20059/4177) 512507 80508707 17901010, 
84, 110 1 2 10೩6, 11127016, (೦70೩1 - 600 004, 


ನೀನಾಸಮ್‌ ವರದಿಗಳು 
ನೀನಾಸಮ್‌ ರಂಗಶಿಕ್ಷಣ ಕೇಂದ್ರ 


ಕೇಂದ್ರದ ವಿದ್ಯಾರ್ಥಿಗಳು ಸ್ಥಳೀಯ ಪ್ರಾಥಮಿಕ ಶಾಲೆಯ ವಜ್ರಮಹೋತ್ಸವದ 
ಸಂದರ್ಭಕ್ಕಾಗಿ ಮಕ್ಕಳಿಗೆ "ಸೂರ್ಯಕಿನ್ನರಿಯರು' ಮತ್ತು "ಗೋವಿನ ಹಾಡು' ಎಂಬ 
ಎರಡು ನಾಟಕಗಳನ್ನು ನಿರ್ದೆಶಿಸಿ ಪ್ರದರ್ಶನಗಳನ್ನು ನಿರ್ವಹಿಸಿಕೊಟ್ಟರು. ಫೆಬ್ರವರಿ 
ಮೊದಲ ವಾರದಲ್ಲಿ ಶ್ರೀ ಅಕ್ಷರ ಕೆ.ವಿ. ಅವರ ನಿರ್ದೇಶನದಲ್ಲಿ ಡಾ. ಯು.ಆರ್‌. 
ಅನಂತಮೂರ್ತಿಯವರ "ಕಾಮರೂಪಿ' ಎಂಬ ಕಥೆಯನ್ನು ರಂಗರೂಪಕ್ಕೆ ತಂದು 
ಪ್ರದರ್ಶಿಸಿದರು. 

ಈ ನಡುವೆ ಪ್ರೊ! ಮಾರ್ಕ್‌ ಲಿಂಡ್‌ಲೇ ಅವರು ನಡೆಸಿಕೊಟ್ಟ ಗಾಂಧಿ ಚಿಂತನೆ 
ಬಗೆಗಿನ ಎಡಡು ಉಪನ್ಯಾಸಗಳಲ್ಲಿ ಹಾಗೂ ಮಾರ್ಚ್‌ ಎರಡನೇ ವಾರ ಪ್ರೊ| ರುಸ್ತುಂ 
ಭರೂಚ ಅವರ ನಿರ್ದೇಶನದಲ್ಲಿ ನಡೆದ ರಂಗಸಂವಾದ ಕಾರ್ಯಕ್ರಮಗಳಲ್ಲಿ 
ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿದರು. ಶ್ರೀ ಚಿದಂಬರರಾವ್‌ ಜಂಬೆಯವರ 
ನಿರ್ದೇಶನದಲ್ಲಿ ಸಿದ್ಧಪಡಿಸಿದ "ಕದಡಿದ ನೀರು' ನಾಟಕವನ್ನು -ಕನ್ನಡ ಮತ್ತು ಸಂಸ್ಕೃತಿ 
ಇಲಾಖೆಯ ಯೋಜನೆಯ ಅಂಗವಾಗಿ - ಸ್ವಾತಂತ್ರ್ಯ ಸುವರ್ಣಮಹೋತ್ಸವ ನೆನಪಿನ 
ನಾಟಕ ಪ್ರದರ್ಶನಗಳ ಸಾಲಿನಲ್ಲಿ - ಬೆಳಗಾಂ ವಲಯದ ಹನ್ನೊಂದು ತಾಲ್ಲೂಕು 
ಕೇಂದ್ರಗಳಲ್ಲಿ ಪ್ರದರ್ಶಿಸಿ ಬಂದರು. ಮೇ ತಿಂಗಳ ಕೊನೆಯಲ್ಲಿ ಇನ್ನು ಹನ್ನೆರಡು 
ಸ್ಥಳಗಳಲ್ಲಿ ಈ ನಾಟಕವನ್ನು ಪ್ರದರ್ಶಿಸಲಿದ್ದಾರೆ. ಮಾರ್ಚ್‌ ೯ರಿಂದ ೧೨ರ 
ಅವಧಿಯಲ್ಲಿ ಹೆಗ್ಗೋಡಿನ ಬಯಲು ರಂಗಮಂದಿರದಲ್ಲೂ ಈ ನಾಟಕವನ್ನು 
ಪ್ರದರ್ಶಿಸಲಾಯಿತು. ಆ 

ಏಪ್ರಿಲ್‌ ೧೮ರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾದ 
ಶ್ರೀ ವೈ.ಕೆ. ಮುದ್ದುಕೃಷ್ಣ ಅವರು ರಂಗಶಿಕ್ಷಣ ಕೇಂದ್ರಕ್ಕೆ ಭೇಟಿಕೊಟ್ಟು ಪರಿಶೀಲನೆ 
ನಡೆಸಿದರು. ಅಂದು ಪಿ. ಲಂಕೇಶ್‌ ಅವರ "ಗುಣಮುಖ' ನಾಟಕದ ಪ್ರದರ್ಶನವನ್ನು 
ಏರ್ಪಡಿಸಲಾಗಿತ್ತು. ಈ ನಡುವೆ ಮತ್ತಿಕೊಪ್ಪದ- ಶ್ರೀ ಬ್ರಹ್ಮಾನಂದೇಂದ್ರ 
ಸ್ವಾಮಿಗಳವರು ರಂಗಶಿಕ್ಷಣ ವಿದ್ಯಾರ್ಥಿಗಳಿಗಾಗಿ ಯೋಗಾಭ್ಯಾಸ ಶಿಬಿರವೊಂದನ್ನು 
ನಡೆಸಿಕೊಟ್ಟರು. ಮೇ ತಿಂಗಳ ಪೊದಲ ಭಾಗದಲ್ಲಿ ರಂಗಶಿಕ್ಷಣ ಡಿಪ್ಲೋಮಾ ಕೋರ್ಸಿನ 
ವಾರ್ಷಿಕ ಪರೀಕ್ಷೆಗಳು ನಡೆಯಲಿವೆ. ಸ 


ನೀನಾಸಮ್‌ ರಾಷ್ಟ್ರೀಯ ರಂಗಸಂವಾದ: 


ಇವತ್ತಿನ ಭಾರತದಲ್ಲಿ ರಂಗಪ್ರಯೋಗ 
ಒಂದು ವರದಿ | ' 


' ನೀನಾಸಮ್‌ ತನ್ನ ಐವತ್ತನೆಯ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಈ 
ನೆನಪಿಗಾಗಿ ಮಾರ್ಚ್‌ ೬, ೭ ಮತ್ತು ೮ರಂದು "ಪ್ರಸ್ತುತ ಭಾರತದಲ್ಲಿ ರಂಗಪ್ರಯೋಗ' 
ಎಂಬ ರಂಗಸಂವಾದಗೋಷ್ಠಿಯನ್ನು ನಡೆಸಿತು. ಕಲ್ಕತ್ತಾದ ರಂಗತಜ್ಞ ಶ್ರೀ ರುಸ್ತುಂ 
ಭರೂಚ ಅವರು ಈ ಕಾರ್ಯಕ್ರಮವನ್ನು ಯೋಜಿಸಿ ನಿರ್ವಹಿಸಿಕೊಟ್ಟರು. ಕರ್ನಾಟಕ 
ಹಾಗೂ ಭಾರತದ ವಿವಿಧ ಪ್ರಾಂತಗಳಿಂದ ಸುಮಾರು ೧೬ ಮಂದಿ ಯುವ ಕ್ರಿಯಾಶೀಲ 
ರಂಗಕರ್ಮಿಗಳು ಇದರಲ್ಲಿ ಪಾಲ್ಗೊಂಡಿದ್ದರು. ಇವತ್ತಿನ ಸಾಮಾಜಿಕ, ರಾಜಕೀಯ 
ಮತ್ತು ಆರ್ಥಿಕ ಸಂದರ್ಭದಲ್ಲಿ ರಂಗಭೂಮಿ ಎದುರಿಸುತ್ತಿರುವ ಸವಾಲುಗಳು, 
ರಂಗಕರ್ಮಿಗಳು ಅವನ್ನು ಮುಖಾಮುಖಿಯಾಗುವ ಮಾರ್ಗಗಳು ಮುಂತಾದ 
ಪ್ರಶ್ನೆಗಳನ್ನೆತ್ತಿಕೊಂಡು ಆಪ್ತಸಂವಾದ ಚರ್ಚೆಗಳ ಮೂಲಕ ಈ ಗೋಷ್ಠಿಯನ್ನು 
` ನಡೆಸಲಾಯಿತು. ನ 

ಮೊದಲ ದಿನ ಶ್ರೀ ಕೆ.ವಿ. ಸುಬ್ಬಣ್ಣನವರು ಈ ಗೋಷ್ಠಿಯ ಆಯೋಜನೆಯ 

' ಹಿಂದಿರುವ ಉದ್ದೇಶವನ್ನು ತಿಳಿಸುವುದರೊಂದಿಗೆ ಸಂವಾದ ಕಾರ್ಯಕ್ರಮ 
' ಪ್ರಾರಂಭವಾಯಿತು. ಶ್ರೀ ರುಸ್ತುಂ ಭರೂಚ ಅವರು ತಮ್ಮ ಪೀಠಿಕಾ ಭಾಷಣದಲ್ಲಿ 
ಇವತ್ತಿನ ಸಂದರ್ಭದಲ್ಲಿ ಇಂತಹ ಒಂದು ರಂಗಸಂವಾದದ ಅಗತ್ಯವನ್ನೂ 
ಹೆಗ್ಗೋಡಿನಲ್ಲಿ 4ನ್ನು ನಡೆಸುತ್ತಿರುವ ಕಾರಣಗಳನ್ನೂ ಸ್ಪಷ್ಟಪಡಿಸಿದರು. ಇದಲ್ಲದೆ 
ಅವರು ಶ್ರಸ್ತಾಪಿಸಿದ ಇತರ ಪ್ರಧಾನ ವಿಷಯಗಳು -- ೧. ಈಗಾಗಲೇ ಪ್ರಚಲಿತ ' 
ವಾಗಿರುವ "ಅಖಿಲ ಭಾರತೀಯ' ನೋಟದ ಕಲ್ಪನೆ; "ಭಾರತೀಯ' ಸಂಸ್ಕೃತಿಯ 
ನೀಲ ನಕಾಶೆಯ ಕಲ್ಪನೆ ಹಾಗೂ ಇಂಥ ದೃಷ್ಟಿಯಲ್ಲಿ ಅಡಕವಾಗಿರುವ ಸಮಸ್ಯೆಗಳು, 
೨. ಭಾರತದಲ್ಲಿ ಭಾಷೆ-ಭಾಷೆಗಳ ನಡುವಣ ಸಂಪರ್ಕದ ಸಮಸ್ಯೆ ಹಾಗೂ 
ನಮ್ಮನಮ್ಮಲ್ಲೆ «ಅಂತರ್‌ಸಂಸ್ಕೃತೀಯ ಸಂಬಂಧವನ್ನು ಕಂಡುಕೊಳ್ಳುವ ಅವಶ್ಯಕತೆ, , 
೩. ೧೯೫೬ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯು ಡೆಲ್ಲಿಯಲ್ಲಿ ನಡೆಸಿದ 
ರಾಷ್ಟ್ರಮಟ್ಟದ ನಾಟಕಗೋಷ್ಠಿಯಲ್ಲಿ ದೇಶದ ವಿವಿಧ ಪ್ರದೇಶಗಳ ರಂಗತಜ್ಜರು ಎತ್ತಿದ 


೩೬ 


ಪ್ರಶ್ನೆಗಳು ಹಾಗೂ ಅವೇ ವಿಷಯಗಳನ್ನು ಇಂದಿನ ರಂಗಕರ್ಮಿಗಳು ಎದುರಿಸುತ್ತಿರುವ 
ಬಗೆ, ಮತ್ತು ೪. ಪ್ರಸ್ತುತ ಗೋಷ್ಠಿಯಲ್ಲಿ ಚರ್ಚಿಸಬಹುದಾದ ವಿಷಯಗಳ 
ಕಾರ್ಯಸೂಚಿ. | ' | 
ಮಣಿಪುರದಿಂದ ಬಂದ ಇಂಫಾಲದ ಆರ್ಯನ್‌ ಥಿಯೇಟರಿನ ಶ್ರೀ ಎನ್‌. ` 
ಪ್ರೇಮಚಂದ್‌ ಅವರು ೧೯೭೦ರಿಂದ ಈಚೆಗೆ ಮಣಿಪುರದಲ್ಲಿ ನಡೆದ ರಂಗಚಟುವಟಿಕೆ 
ಗಳ ಪಕ್ಷಿನೋಟವನ್ನು ಒದಗಿಸಿದರು. ಅವರು ಮಣಿಪುರ ರಂಗಭೂಮಿಯ ಅಗ್ರಮಾನ್ಯ 
ವ್ಯಕ್ತಿಗಳಾದ ರತನ್‌ಥಿಯಾಂ, ಲೋಕೇಂದ್ರ ಅರಂಬಮ್‌ ಮತ್ತು ಹೆಚ್‌. ಕನ್ಹಯಲಾಲ್‌ 
ಇವರ ಚಟುವಟಿಕೆಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷ್ಠಿಸುತ್ತ ಈ ರಂಗಪ್ರಮುಖರು 
ಕಾಲಾಂತಠದಲ್ಲಿ ತಮ್ಮ ನಿಲುವುಗಳನ್ನು ಬದಲಿಸಿದ ಬಗೆ, "ಸಾರ್ವತ್ರಿಕತೆ'ಯ ಕಲ್ಪನೆ 
ಹಾಗೂ "ಧನಸಹಾಯ ಯೋಜನೆ'ಗಳು ಸಮಕಾಲೀನ ಮಣಿಪುರಿ ರಂಗಭೂಮಿಯ 
ಮೇಲೆ ಬೀರಿದ ಪರಿಣಾಮಗಳು ಹಾಗೂ ಮಣಿಪುರದ ಪ್ರಸ್ತುತ ಸಾಮಾಜಿಕ-ರಾಜಕೀಯ 
ಸಂದರ್ಭದಲ್ಲಿ ರಂಗಭೂಮಿಯ ಮುಂದಿರುವ ಸವಾಲುಗಳು.- ಮುಂತಾದ 
ವಿಷಯಗಳನ್ನು ತಮ್ಮ ವ್ಯಗ್ರಧಾಟಿಯಲ್ಲಿ ವಿಶದಪಡಿಸಿದರು. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ 
ಸಂದರ್ಭಗಳಿಗೆ ರಂಗಕರ್ಮಿಯಾಗಿ ತಾನು ಪ್ರತಿಕ್ರಿಯಿಸಿದ ಬಗೆಯನ್ನು ತಮ್ಮ 
ರಂಗಪ್ರಯೋಗಗಳ ಕೆಲವು ವೀಡಿಯೋ ಅವತರಣಿಕೆಗಳನ್ನು ತೋರಿಸುವುದರ ಮೂಲಕ 
ಸ್ಪಷ್ಟಪಡಿಸಿದರು. | 
ಅಸ್ಸಾಮಿನಿಂದ ಬಂದ ಗುವಾಹತಿಯ ಸೀಗಲ್‌ ಥಿಯೇಟರಿನ ಶ್ರೀ ಬಹಾರುಲ್‌ 
ಅವರು ಆಧುನಿಕ ಅಸ್ಸಾಮಿ ರಂಗಭೂಮಿ ಬೆಳೆದುಬಂದ ಬಗೆಯನ್ನು ವಿವರಿಸುತ್ತ, 
ಒಟ್ಟಾರೆ ಅಸ್ಸಾಮಿನ ಸಂದರ್ಭದಲ್ಲಿ ತಮ್ಮ ತಂಡದ ಕಾರ್ಯವಿಧಾನ ಹಾಗೂ 
ಕನಸುಗಳನ್ನು ದಾಖಲಿಸಿದರು. ಅದೇ ತಂಡದ ಶ್ರೀಮತಿ ಭಾಗೀರಥಿಯವರು ತಾನು 
ಕರ್ನಾಟಕದ ಹಳ್ಳಿಯೊಂದರಲ್ಲಿ ಹುಟ್ಟಿ ನೀನಾಸಮ್‌ ರಂಗಶಿಕ್ಷಣ ಕೇಂದ್ರ, ರಾಷ್ಟ್ರೀಯ 
ನಾಟಕ ಶಾಲೆಗಳ ಮೂಲಕ ಹಾದು ಸದ್ಯ ಅಸ್ಸಾಮಿನ ಸೀಗಲ್‌ ಯೇಟರಿನಲ್ಲಿ 
`ಕಾರ್ಯನಿರತಳಾದ ಕ್ರಮವನ್ನು ಆತ್ಮಕಥನದ ಧಾಟಿಯಲ್ಲಿ ನಿರೂಪಿಸಿದರು. ಜತೆಗೆ, 
ಒಬ್ಬ ನಟಿಯಾಗಿ ಹಲವ ಭಾಷೆಗಳಲ್ಲಿ ಅಭಿನಯಿಸಿದ ಸಂದರ್ಭ ಹಾಗೂ ಸಮಸ್ಯೆಗಳನ್ನು 
ಸವಿವರವಾಗಿ ಬಿತ್ತರಿಸಿದರು. ಅಲ್ಲ ದೆ, "ಶಕುಂತಲೆ' ಏಕವ್ಯಕ್ತಿ ಪ್ರದರ್ಶನವನ್ನು ಕನ್ನಡ 
ಹಾಗೂ ಅಸ್ಸಾಮಿ ಎರಡೂ ಭಾಷೆಗಳಲ್ಲಿ ಅಭಿನಯಿಸಿ ತೋರಿಸಿದರು. ಬ 
ಎರಡನೆಯ ದಿನ, ಪೂರ್ವಾಹ್ನ, ದೆಹಲಿಯ ಜನನಾಟ್ಯಮಂಚದ ಶ್ರೀ ಸುಧನ್ವ 
ದೇಶಪಾಂಡೆಯವರು ತಮ್ಮ ತಂಡವು ೧೯೭೦ರಿಂದ ೯೦ರ ದಶಕದತನಕ ನಡೆಸಿದ 
ಬೀದಿನಾಟಕ-ರಾಜಕೀಯ ರಂಗಚಟುವಟಿಕೆಗಳನ್ನು ಪರಿಚಯಿಸಿದರು. ಹಾಗೂಪ್ರಸ್ತುತ 


೩೭. 
ಸಂದರ್ಭದಲ್ಲಿ ಅವಶ್ಯಕವಾದ ಸೂಕ್ತ ರಂಗಭಾಷೆಗಳ ಹುಡುಕಾಟ, ವಿಭಿನ್ನ ಸ್ಥಳ-ಕಾಲ 
ಸನ್ನಿವೇಶಗಳಲ್ಲಿ ವಿಭಿನ್ನ ಬಗೆಯ ಪ್ರೇಕ್ಷಕರನ್ನು ತಲುಪುವ ತಮ್ಮ ಪ್ರಯತ್ನಗಳು, ತಾವು 
ರೂಪಿಸಿಕೊಂಡ ಹೊಸ ಮಾದರಿಯ ಸಂಚಾರಿ ರಂಗಸ್ಥಳದ ರೂಪುರೇಷೆ-- ಮುಂತಾದ 
ವಿಷಯಗಳನ್ನು ಪ್ರಸ್ತಾಪಿಸಿ ಸ್ಲೈಡುಚಿತ್ರಗಳ ಮೂಲಕ ವಿವರಿಸಿದರು. ಇವರ ಭಾಷಣದ | 
ಜತೆಗೆ "ಬೀದಿನಾಟಕ'ದ ಸ್ವರೂಪವನ್ನು ಕುರಿತು ಹಲವು ಪ್ರತಿಕ್ರಿಯೆಗಳೂ ಈ 
ರಂಗಮಾರ್ಗವನ್ನು ಕುರಿತ ಜಿಜ್ಞಾಸೆಗಳೂ ನಡೆದವು. 

.. ಅವತ್ತು ಅಪರಾಹ್ನ, ಚೆನ್ನೈನ ಶ್ರೀ ಸದಾನಂದ ಮೆನೊನ್‌ ಅವರು“ಬೀದಿನಾಟಕ'' 
ಗಳ ಅನನ್ಯತೆ ಏನೆಂಬುದನ್ನು ತಾತ್ವಿಕ ಪರಿಕಲ್ಪನೆಗಳಲ್ಲಿ ಪ್ರಸ್ತುತಪಡಿಸುತ್ತ ಹಿಂದಿನ 
ಚರ್ಚೆಗೆ`ಹೊಸ ಚಾಲನೆ ಕೊಟ್ಟು ಮುಂದುವರಿಸಿದರು. ೭೦ರ ದಶಕದಲ್ಲಿನ ತಮ್ಮ 
ಸ್ವಂತ ಅನುಭವಗಳನ್ನು ಪ್ರಸ್ತಾಪಿಸಿ ಮಾತನಾಡಿದ ಅವರು "ಬೀದಿ ಪ್ರದರ್ಶನ'ಗಳ 
ರಾಜಕೀಯ ಸ್ವರೂಪವೇ "ಸಾರ್ವಜನಿಕ ಸ್ಗಳಗಳಲ್ಲಿ ಕ್ಷಣಿಕ ಭಾವಮುದ್ರೆಗಳಿಂದ' 
ಅಭಿವ್ಯಕ್ತಗೊಳ್ಳುವಂಥದೆಂದೂ ಆಯಾ ಕ್ಷಣದ "ತುರ್ತಿನ ಸಮರ್ಥನೆ' ಗಳನ್ನು 
ವ್ಯಕ್ತಪಡಿಸುವಲ್ಲಿ ಅವುಗಳ ಮೂಲಶಕ್ತಿ ಸತ್ವಗಳು ಅಡಗಿವ ಎಂದೂ ವ್ಯಾಖ್ಯಾನಿಸಿದರು. 

ಚೆನ್ನೈನ ಶ್ರೀ ಪ್ರಳಯನ್‌ ಅವರು ಬೀದಿನಾಟಕಗಳ ಕುರಿತ ಚರ್ಚೆಯನ್ನು 
ಮುಂದುವರಿಸುತ್ತ ತಮಿಳುನಾಡಿನಲ್ಲಿ ತಮ್ಮ ತಂಡದ ಚಟುವಟಿಕೆಗಳನ್ನು 
ತಿಳಿಯಪಡಿಸಿದರು. ಬೀದಿನಾಟಕಗಳ ರಂಗಭಾಷೆಯನ್ನು ರೂಪಿಸಿಕೊಳ್ಳುವಲ್ಲಿ ಹಲವು 
ತೆರನ ಮೌಖಿಕ-ಪ್ರದರ್ಶಕ ಸಂಪ್ರದಾಯಗಳಿಂದ ಹೇಗೆ ಪ್ರಭಾವೀ ಅಂಶಗಳನ್ನು 
ತೆಗೆದುಕೊಂಡು ಬಳಸಬಹುದೆಂಬುದನ್ನು ತಮ್ಮದೇ ಪ್ರಯೋಗಗಳ ಉದಾಹರಣೆ 
ಗಳೊಂದಿಗೆ ವಿವರಿಸಿದರು. ಹ 
ಕೊನೆಯ ದಿನ, ಮೈಸೂರು ರಂಗಾಯಣದ ಪ್ರಾಧ್ಯಾಪಕರಾದ ಶ್ರೀ ರಘುನಂದನ 
ಅವರು ವಿದ್ಯಾರ್ಥಿದೆಸೆಯಲ್ಲಿನ ತಮ್ಮ ರಾಜಕೀಯ ಚಟುವಟಿಕೆಗಳಿಂದ ತೊಡಗಿ 
ರಂಗಭೂಮಿಯಲ್ಲಿ ತಾವೊಂದು ಮಾರ್ಗವನ್ನು ಕಂಡುಕೊಂಡ ಪ್ರಕ್ರಿಯೆಯನ್ನು ಹಲವು 
_ಹೊಳಹು-ಮಿಂಚುಗಳ ಸಮೇತ ನಿರೂಪಿಸಿದರು. ತಾವು ರಾಜಕೀಯ ಹಾಗೂ 
ರಂಗಭೂಮು ಸಂಘಟನೆಗಳ ಸಕ್ರಿಯ ಸದಸ್ಯನಾಗಿ ಕಾರ್ಯನಿರತರಾಗಿದ್ದಾ ಗ್ಗ 
.. ಎದುರಿಸಬೇಕಾಗಿಬಂದ ಹಲವು ತೆರನ ಸಮಸ್ಯೆ-ಸಂದಿಗ್ಹಗಳನ್ನೂ ಹೊರಗೆಡಹಿದರು. 
. ಏಕಕಾಲದಲ್ಲಿ ರಾಜಕೀಯವೂ ಹಾಗೂ ಕಾವ್ಯಾತ್ಮಕವೂ ಆಗಿರುವಂತಹ ರಂಗಭಾಷೆ 
ಯೊಂದರ ತಮ್ಮಹುಡುಕಾಟದ ಉದಾಹರಣೆಯಾಗಿ ಅವರು ತಾವೇ ರಚಿಸಿ 


ನಿರ್ದೇಶಿಸಿದ "ಎತ್ತ ಹಾರಿದೆ ಹಂಸ' ನಾಟಕದ ವೀಡಿಯೋ ತುಣುಕುಗಳನ್ನು 
`. ಪ್ರದರ್ಶಿಸಿದರು. ನ 


-. ಈನಡುವೆ, ತ್ರಿಕೋನ ಸಂವಾದವೊಂದರಲ್ಲಿ ರುಸ್ತುಂ ಭರೂಚ,ಕೆ.ವಿ. ಸುಬ್ಬಣ್ಣ 
ಮತ್ತು ಸದಾನಂದ ಮೆನೊನ್‌ ಅವರು ನಮ್ಮ ದೇಶದ ರಂಗಸಂಸ್ಥೆಗಳ ಸ್ಥಿತಿಗತಿಗಳ 
ಬಗೆಗೆ ಮಾತಾಡುತ್ತ ಹಲವು ಒಳನೋಟಗಳುಳ್ಳ ಚರ್ಚೆಯೊಂದನ್ನು ನಡೆಸಿಕೊಟ್ಟರು. 
ಆಮೇಲೆ, ಶ್ರೀ ಅತುಲ ತಿವಾರಿಯವರು ಕಳೆದ ಎರಡು ದಿನಗಳಲ್ಲಿ ಮೂಡಿ ಬಂದ 
ಹಲವು ವಸ್ತು-ವಿಷಯಗಳ ಕುರಿತು ಪ್ರತಿಸ್ಪಂದಿಸುತ್ತ ರಂಗಭೂಮಿ ಮತ್ತು ರಾಷ್ಟ್ರದ 
ಕಲ್ಪನೆ, ಭಾರತದ ಸಂದರ್ಭದಲ್ಲಿ ಅನುವಾದ ಹಾಗೂ ರೂಪಾಂತರಗಳಲ್ಲಿ 
ಎದುರಾಗುವ ಸಮಸ್ಯೆಗಳನ್ನು ಎತ್ತಿಕೊಂಡು ವಿಶ್ಲೇಷಿಸಿದರು. 

ಶ್ರೀ ಅಕ್ಷರ ಕೆ.ವಿ. ಅವರು ನೀನಾಸಮ್‌ನ ಹಲವು ಬಗೆಯ ಚಟುವಟಿಕೆಗಳನ್ನು 
ಸಂಕ್ಷಿಪ್ತವಾಗಿ ಪರಿಚಯಿಸಿದರು. ಸಮಕಾಲೀನ ಕನ್ನಡ ರಂಗಭೂಮಿಯ ಸಂದರ್ಭದಲ್ಲಿ 
ನೀನಾಸಮ್‌ ಹಾಗೂ ತಿರುಗಾಟ ತಂಡಗಳ ಕಾರ್ಯವಿಧಾನ, ಸಂಘಟನೆ, ಹಣಕಾಸಿನ 
ವ್ಯವಸ್ಥೆ, ನಾಟಕಗಳ ಆಯ್ಕೆ, ತಿರುಗಾಟದ ಯೋಜನೆ ಮುಂತಾದ ವಿಷಯಗಳನ್ನು 
ಆಹ್ವಾನಿತ ಅತಿಥಿಗಳ ಅವಗಾಹನೆಗಾಗಿ ತಿಳಿಸಿದರು. ಮಕ್ಕಳ ರಂಗಘಟಕ "ಕಿನ್ನರ 
ಮೇಳ' - ತುಮರಿಯ ಮುಖ್ಯಸ್ಥರಾದ ಶ್ರೀ ಕೆ.ಜಿ. ಕೃಷ್ಣಮೂರ್ತಿ, ಹುನಗುಂದ 


ಲ 


"ಧ್ರುವರಂಗ'ದ.ಶ್ರೀ ಧ್ರುವರಾಜ ದೇಶಪಾಂಡೆ, ತಿಪಟೂರಿನ "ಪ್ರೊಥಿಯೂ'ದ ಶ್ರೀ. 


ನಟರಾಜ ಹೊನ್ನವಳ್ಳಿ ಮತ್ತು ಪುತ್ತೂರಿನ "ನಿರತ ನಿರಂತ'ದ ಶ್ರೀಐ.ಕೆ. ಬೊಳುವಾರು 
ಮೊದಲಾದವರು ತಮ್ಮ ರಂಗಚಟುವಟಿಕೆಗಳ ಹಿಂದಿನ ಪ್ರೇರಣೆ, ಕಾರ್ಯವಿಧಾನ, 
ಅನುಭವಗಳನ್ನು ಸಂಗ್ರಹವಾಗಿ ಪರಿಚಯಿಸಿದರು. ರಂಗಶಿಕ್ಷಣ ಕೇಂದ್ರದ 
ವಿದ್ಯಾರ್ಥಿಗಳು ಅತಿಥಿಗಳೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು. 
ಕೊನೆಯಲ್ಲಿ, ಮೂರೂ ದಿನಗಳ ಮಾತುಕತೆಗಳಲ್ಲಿ ವ್ಯಕ್ತವಾದ ಸಂಗತಿಗಳನ್ನೆಲ್ಲ 
ಮತ್ತೊಮ್ಮೆ ನೆನಪಿಸುತ್ತ ರುಸ್ತುಂ ಭರೂಚ ಅವರು ಈ ಚರ್ಚೆಯಲ್ಲಿ ವ್ಯಕ್ತ ವಾದ ಪ್ರಧಾನ 
ಆಶಯಗಳ ಚಿತ್ರವೊಂದನ್ನು ಮುಂದಿಟ್ಟರು; ಇಂಥ ಹಲವು ಚರ್ಚೆಗಳ ಮೂಲಕವೇ 


ಈ ಅಂತರ್‌ಸಂಸ್ಕೃತಿ ಸಂಬಂಧಗಳು ಬೆಳೆಯಬೇಕಾದ ದಾರಿಯನ್ನುಗುರುತಿಸಿದರು. . 


ಈ ನಡುವೆ ದಿನಾಂಕ ಆರಂದು ಸಂಜೆ ಚಾಪ್ಲಿನ್‌ನ"ಮಾಡರ್ನ್‌ ಟೈಮ್ಸ್‌' ಹಾಗೂ 
ಖತ್ವಿಕ್‌ ಘಟಕ್‌ ಅವರ "ಕೋಮಲ್‌ ಗಾಂಧಾರ್‌' ಚಲನಚಿತ್ರಗಳನ್ನು ಪ್ರದರ್ಶಿಸ 
ಲಾಗಿತ್ತು. ಮೂರೂ ದಿನಗಳ ಚರ್ಚೆಯ ವಿಷಯಗಳಲ್ಲಿ ರಂಗಭೂಮಿಯಲ್ಲಿನ 
"ಕ್ರಿಯಾಶೀಲತೆ'ಯ ಬಗೆಗೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಗೋಷ್ಠಿಗಳು ಮುಗಿದ 
ನಂತರವೂ ನಡೆಯುತ್ತಿದ್ದ ಕಿರುಸಂವಾದಗಳಲ್ಲಿ ಎಲ್ಲರೂ ಹೆಚ್ಚಿನ ಲವಲವಿಕೆಯಿಂದ 
` ಭಾಗವಹಿಸಿದ್ದು ಎದ್ದು ಕಾಣುವಹಾಗಿತ್ತು. 

(ನಿರೂಪಣೆ: ಅಕ್ಷರ ಕೆ.ವಿ. ಮತ್ತು ಬಿ.ಆರ್‌.ವಿ. ಐತಾಳ) 


ನೀನಾಸಮ್‌ ಪ್ರತಿಷ್ಠಾನ: 
ಐವತ್ತನೆಯ ಕಾರ್ಯಕ್ರಮದ ಹೊಸ್ತಿಲಲ್ಲಿ 


€೨ 


ನೀನಾಸಮ್‌ಗೆ ಇದು ಐವತ್ತನೆಯ ವರ್ಷ. ಇದೇ ಸಂದರ್ಭದಲ್ಲಿ ೧೯೯೨ರಲ್ಲಿ 
ಆರಂಭವಾದ ನೀನಾಸಮ್‌ ಪ್ರತಿಷ್ಠಾನವು ತನ್ನ ಐವತ್ತನೆಯ ಅಧ್ಯಯನ ಶಿಬಿರವನ್ನು 
ನಡೆಸಿ ಮುನ್ನಡೆಯುತ್ತಿದೆ. "ಈ ಸಂತೋಷದೊಂದಿಗೆ, ಪ್ರತಿಷ್ಠಾನದ ಇದುವರೆಗಿ 
ಕಾರ್ಯಕ್ರಮಗಳ ಒಂದು ಪಕ್ಷಿನೋಟವನ್ನು ಇಲ್ಲಿ ಕೊಡುತ್ತಿದ್ದೇವೆ. 

೧೯೯೧ರಲ್ಲಿ ಕೆ.ವಿ. ಸುಬ್ಬಣ್ಣನವರಿಗೆ ದೊರೆತ ಮ್ಯಾಗ್‌ಸೆಸೆ ಪ್ರಶಸ್ತಿಯ ಹಣವನ್ನು 
"ನೀನಾಸಮ್‌ ಪ್ರತಿಷ್ಠಾನ' ಎಂಬ ಹೆಸರಿನಲ್ಲಿ ಇಡುಗಂಟಾಗಿ ಇಡಲಾಗಿದೆ. ಇದರಿಂದ 
ಬರುವ ಬಡ್ಡಿಯ ಹಣದಲ್ಲಿ ಪ್ರತಿಷ್ಠಾನವು ಕರ್ನಾಟಕದ ಬೇರೆಬೇರೆ ಸ್ಥಳಗಳಲ್ಲಿ - 
ಮುಖ್ಯವಾಗಿ ಸಣ್ಣ ಊರುಗಳಲ್ಲಿ- ವಿವಿಧವಿಷಯಗಳ ಮೇಲೆ ಅಧ್ಯಯನ ಶಿಬಿರಗಳನ್ನು 
ನಡೆಸುತ್ತಿದೆ. ಇದುವರೆಗೂ ಈ ಶಿಬಿರಗಳು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ 
ವಿಷಯಗಳಿಗೇ ಹೆಚ್ಚಾಗಿ: ಕೇಂದ್ರೀಕರಿಸಿವೆ; ಬೇರೆ ವಿಷಯಗಳ ಮೇಲೂ ಕೆಲವು 
ಶಿಬಿರಗಳು ನಡೆದಿವೆ. ನೀನಾಸಮ್‌ನ ಟಿ.ಪಿ. ಅಶೋಕ್‌ ಅವರು ಈ ಎಲ್ಲ ಶಿಬಿರಗಳ 
ಯೋಜನೆ ಮತ್ತು ನಿರ್ವಹಣೆಯ ಜವಾಬ್ದಾರಿಹೊತ್ತಿದ್ದಾರೆ. 

ಸ್ಥೂಲವಾಗಿ ಈ ಶಿಬಿರಗಳ ಸ್ವರೂಪ ಹೀಗಿರುತ್ತದೆ: ಆಯಾ ಊರಿನ 
ಸ ಯಾವುದಾದರೊಂದು ಸಾಂಸ್ಕೃತಿಕ ಸಂಸ್ಥೆಯು ಈ ಶಿಬಿರವನ್ನು ಸಂಘಟಿಸುತ್ತದೆ; ತನ್ನ 
ಸುತ್ತಮುತ್ತಲ ಊರುಗಳ - ಕೆಲವೊಮ್ಮೆ ಜಿಲ್ಲಾ ವ್ಯಾಪ್ತಿಯಲ್ಲಿ, ಒಮ್ಮೊಮ್ಮೆ ಎಲ್ಲ 
ಕಡೆಗಳಿಂದಲೂ - ಶಿಬಿರಾರ್ಥಿಗಳನ್ನು ಒಗ್ಗೂಡಿಸುತ್ತದೆ. ನೀನಾಸಮ್‌ ಪ್ರತಿಷ್ಠಾನವು 
ಈ ಶಿಬಿರದ ಕಾರ್ಯಕ್ರಮಯೋಜನೆಯ ಜತೆಗೆ ಅಗತ್ಯವಾದ ಸಂಪನ್ಮೂಲ ವ್ಯಕ್ತಿಗಳನ್ನು 
ಸಂಪರ್ಕಿಸಿ ಕರೆತರುತ್ತದೆ. ಅತಿಥಿಗಳ ಪ್ರಯಾಣವೆಚ್ಚ ಮತ್ತು ಶಿಬಿರದಲ್ಲಿ ಹಂಚಲಾಗುವ 
ಪುಸ್ತಕ- ಪಠ್ಯಸಾಮಗ್ರಿಗಳ ಭಾಗಶಃ ಖರ್ಚುಗಳನ್ನು ಪ್ರತಿಷ್ಠಾನವು ಭರಿಸುತ್ತದೆ; ಉಳಿದ 
'ಎಲ್ಬ ಖರ್ಚುಗಳು - ಊಟ, ವಸತಿ, ವ್ಯವಸ್ಥೆ : ಸಮಾರಂಭ ಇತ್ಯಾದಿಗಳೆಲ್ಲವನ್ನೂ 
ಸ್ಥಳೀಯ ಸಂಸ್ಥೆಗಳು ನೋಡಿಕೊಳ್ಳುತ್ತವೆ. ಇದಕ್ಕೆ ಅಗತ್ಯವಾದ ಹಣವನ್ನು ಆಯಾ - 


ಸ್ಟೆ ಗಳು ದೇಣಿಗೆಗಳ ಮೂಲಕ, ಶಿಬಿರಾರ್ಥಿಗಳಿಂದ ಪಡೆಯುವ ನೋಂದಣಿ ಶುಲ್ಕದ 
ಮೂಲಕ ಸಂಗ್ರಹಿಸಿಕೊಳ್ಳುತ್ತವೆ. 


೪೦ 


ಇದುವರಗೆ ಕರ್ನಾಟಕದ ೨೮ ಊರುಗಳಲ್ಲಿ ಇಂಥ ಶಿಬಿರಗಳು ನಡೆದಿದ್ದು 
ಅದರ ಸ್ಥೂಲ ವಿವರಗಳು ಈ ಕೆಳಕಂಡಂತಿವೆ: | 

















ಶಿವಮೊಗ್ಗ ೩ 
ಹೆಗ್ಗೋಡು ೩ 
ಶಿವಮೊಗ್ಗ ತೀರ್ಥಹಳ್ಳಿ ೩ ೨೦ 
ನ್ಯಾಮತಿ . ೧ 
ಭದ್ರಾವತಿ ೧ 
ಕುಪಳಿ ೧ 
ಪುತ್ತೂರು . 
ಬ್ರಹ್ಮಾವರ 
ದ.ಕ. ಉಡುಪಿ. 
ಮಂಗಳೂರು 
ಕೋಟ 
ಮಂಚಿಕೇರಿ 
ಯಲ್ಲಾಪುರ 
ಕುಮಟಾ 
ಸೋಮವಾರಪೇಟೆ 
ಮಡಿಕೇರಿ 
ಷ್‌ ಸಸ್ನಫ್ಷಚಾಾಾಸ್ಸಾ 
ಮಂಡ್ಯ ನಾಗಮಂಗಲ 
ಚಿಕ್ಕಮಗಳೂರು ಚಿಕ್ಕಮಗಳೂರು 



























ಕೊಪ್ಪ 
ತುಮಕೂರು ತಿಪಟೂರು ಎತ 
ಬೆಂಗಳೂರು , ಬೆಂಗಳೂರು . ೨ 
ಚಿತ್ರದುರ್ಗ. . ಚಳ್ಳಕೆರೆ 


ಜಗಳೂರು 
ಧಾರವಾಡ 


೪೧ 


ಈ ಪಟ್ಟಿ ಯೇತೋರಿಸುವ ಹಾಗೆ, ಹೈದರಾಬಾದ್‌ ಕರ್ನಾಟಕದ ಭಾಗಗಳನ್ನು 
ಬಿಟ್ಟು ಉಳಿದೆಲ್ಲ ಕಡೆಗಳಲ್ಲಿ ಈ ಶಿಬಿರಗಳು ನಡೆದಿವೆ; ದೊಡ್ಡ ಊರುಗಳಿಗಿಂತ 
ಹೆಚ್ಚಾಗಿ, ಸಣ್ಣ ಊರುಗಳಲ್ಲೇ ಈ ಕಾರ್ಯಕ್ರಮಗಳು ಕೇಂದ್ರೀಕರಿಸಿವೆ. ಸ್ಥಳೀಯ 
'ಸಂಘಟನೆಯ ಆಸಕ್ತಿ ಮತ್ತು ಸಾಮರ್ಥ್ಯಗಳನ್ನವಲಂಬಿಸಿ ಒಂದೇ ಊರಿನಲ್ಲೇ ಹಲವು 
ಶಿಬಿರಗಳನ್ನು ನಡೆಸಿದ್ದೂ ಇದೆ. 

ಮೊದಲೇ ಹೇಳಿದ ಹಾಗೆ, ಈ ಶಿಬಿರಗಳಲ್ಲಿ ಹೆಚ್ಚಿನವು ಆಧುನಿಕ ಕನ್ನಡ 
ಸಾಹಿತ್ಯದ ಬೇರೆಬೇರೆ ರೀತಿಯ ಅಧ್ಯಯನಗಳನ್ನು ಕೇಂದ್ರ ವಿಷಯವಾಗಿ 
ಇಟ್ಟುಕೊಂಡಿವೆ. ಒಟ್ಟು ೮ ಶಿಬಿರಗಳು ಕಾವ್ಯ ಸಹೃದಯತೆ ಮತ್ತು ಆಧುನಿಕ ಕನ್ನಡ : 
ಕಾವ್ಯವನ್ನು ಕುರಿತು ನಡೆದಿದ್ದರೆ ತಲಾ ಒಂದೊಂದು ಶಿಬಿರಗಳು ಸಣ್ಣಕಥೆ ಮತ್ತು 
ಕಾದಂಬರಿ ಮಾಧ್ಯಮಗಳನ್ನು ಕುರಿತು ನಡೆದಿವೆ. ಇದಲ್ಲದೆ, ಇದುವರೆಗಿನ ಒಟ್ಟು ೨೮ 
ಶಿಬಿರಗಳು ಕನ್ನಡದ ನಿರ್ದಿಷ್ಟ ಲೇಖಕರ ಮೇಲೆ ಕೇಂದ್ರೀಕರಿಸಿವೆ. ಈ ಲೇಖಕರಲ್ಲಿ 
ಶಿವರಾಮ ಕಾರಂತ, ಕುವೆಂಪು, ಮಾಸ್ತಿ, ಬೇಂದ್ರೆ ಮೊದಲಾದ ಹಳಬರೂ ಇದ್ದಾರೆ; 
ಗೋಪಾಲಕೃಷ್ಣ ಅಡಿಗ, ಅನಂತಮೂರ್ತಿ, ಲಂಕೇಶ್‌, ಚಂದ್ರಶೇಖರ ಕಂಬಾರ, ತೇಜಸ್ವಿ 
ಮೊದಲಾದ ಹೊಸ ತಲೆಮಾರಿನ ಲೇಖಕರೂ ಸೇರಿದ್ದಾರೆ. ಅಲ್ಲದೆ, ವೈದೇಹಿ, ವಿವೇಕ 
ಶಾನಭಾಗರಂಥ ಈಚಿನ ಬರಹಗಾರರ ಬಗ್ಗೆಯೂ ಕೆಲವೊಂದು ಶಿಬಿರಗಳು 
ನಡೆದಿವೆ.ಇನ್ನು ಅನುಭಾವ ಕಾವ್ಯ, ವಚನ ಸಾಹಿತ್ಯ ಮೊದಲಾದ ವಿಷಯಗಳ ಬಗ್ಗೆ ೩ 
. ಶಿಬಿರಗಳೂ ರಂಗಭೂಮಿ ಮತ್ತು ಸಂಗೀತ ಸಹೃದಯತೆಗಳ ಬಗ್ಗೆ ೬ ಶಿಬಿರಗಳೂ 
ಗಿಡಮೂಲಿಕಾ ವೈದ್ಯಪದ್ಧತಿಯನ್ನು ಕುರಿತು ೨ ಶಿಬಿರಗಳೂ ಈ ಪಟ್ಟಿಗೆ ಸೇರುತ್ತವೆ. 
ಈ ಎಲ್ಲ ಶಿಬಿರಗಳ ಕನಿಷ್ಠ ಅವಧಿ ೧ ದಿನ; ಗರಿಷ್ಠ ೫ ದಿನ. ಐವತ್ತು ಶಿಬಿರಗಳೂ ; 
ಸೇರಿದಂತೆ ಒಟ್ಟು ೧೨೨ ದಿನಗಳಷ್ಟು ಈ ಶಿಬಿರಗಳು ನಡೆದಿವೆ. : 

ಅವಧಿ ಮತ್ತು ವಿಷಯ ಯಾವುದೇ ಇರಲಿ, ಈ ಶಿಬಿರಗಳ ಕಾರ್ಯೆಕ್ರಮ 
ನಿರ್ವಹಣೆಯು ಅತ್ಯಂತ ಅನೌಪಚಾರಿಕವಾಗಿ, ಆದರೆ ಕರಾರುವಾಕ್ಕಾಗಿಯೂ 
ಇರುವಂತೆ ಯೋಜಿಸಲಾಗುತ್ತದೆ. ಲಭ್ಯ ಸಮಯವನ್ನನುಸರಿಸಿ, ಒಂದು ಪೀಠಿಕಾ 
ಭಾಷಣ, ಸಲವು ಉಪನ್ಯಾಸಗಳು, ಪ್ರಶ್ನೋತ್ತರಗಳು ಈ ಕಾರ್ಯಕ್ರಮದಲ್ಲಿ 
ಸೇರಿರುತ್ತವೆ. ಇದಲ್ಲದೆ, ಶಿಬಿರಾರ್ಥಿಗಳನ್ನು ಗುಂಪುಗಳಾಗಿ ವಿಂಗಡಿಸಿ ಕಲವು 
ಚರ್ಚೆಗಳನ್ನೂ ನಡೆಸಲಾಗುತ್ತ ದೆ; ಇದರಲ್ಲಿ ಶಿಬಿರದ ಸಂಪನೂ ಲ ವ್ಯಕ್ತಿಗಳು 

॥ ನಾ ಅ ಭ್ರ 
ವೀಕ್ಷಕರಾಗಿ, ನಿರ್ವಾಹಕರಾಗಿ ಭಾಗವಹಿಸುತ್ತಾರೆ. ಎಲ್ಲ ಶಿಬಿರಗಳ ಅತ್ಯಂತ 


ಉಪಯುಕ್ತ ಜಿಜ್ಞಾಸೆಗಳು ನಡೆಯುವುದು ಸಾಧಾರಣವಾಗಿ ಈ ಅನೌಪಚಾರಿಕ ಗುಂಪು 
ಚರ್ಚೆಗಳಲ್ಲಿಯೇ. ' | 


೧೯೯೨ ಸೆಪ್ಟೆಂಬರ್‌ನಿಂದ ೯೮ ಮಾರ್ಚ್‌ವರೆಗೆ, ಆರು ವರ್ಷ ಮೂರು 
ತಿಂಗಳಿನಲ್ಲಿ ನಡೆದ ಒಟ್ಟು ೫೦ ಶಿಬಿರಗಳಲ್ಲಿ ಇದುವರೆಗೆ ೩೯೬೯ ಶಿಬಿರಾರ್ಥಿಗಳು. 
ಪಾಲ್ಗೊಂಡಿದ್ದಾರೆಂಬುದು ನೀನಾಸಮ್‌ಗೆ ಹೆಮ್ಮೆಯ ಸಂಗತಿ. ಇವರಲ್ಲಿ 
ಶಿಕ್ಷಕರು-ವಿದ್ಯಾರ್ಥಿಗಳಿದ್ದಾರೆ; ವರ್ತಕರು- ನೌಕರಸ್ಥರಿದ್ದಾರೆ; ಕೃಷಿಕರು- 
ಗೃಹಿಣಿಯರಿದ್ದಾರೆ; ಈ ಯಾವುದೇ ವರ್ಗೀಕರಣಕ್ಕೆ ಸೇರಿಸಲಾಗದ ಹಲವರೂ 
ಸೇರಿದ್ದಾರೆ. ಒಮ್ಮೆ ಇಂಥ ಶಿಬಿರಗಳಿಗೆ ಬಂದ ಕೆಲವು ಅಭ್ಯರ್ಥಿಗಳು ಮುಂದಿನ ಹಲವು _ 
ಶಿಬಿರಗಳಿಗೆ ಸತತವಾಗಿ ಬರುತ್ತಲೇ ಹೋಗಿದ್ದಾರೆ, ಕೆಲವರು ಹತ್ತಕ್ಕಿಂತ ಹೆಚ್ಚು 
ಶಿಬಿರಗಳಲ್ಲಿ ಭಾಗವಹಿಸಿದ್ದಾರೆ. ಇಂಥ 'ಾರತ್‌ ಬಳಗದ ಒಂದು ಸ್ಥೂಲ 
ಅಂಕಿಅಂಶಗಳ ಪಟ್ಟಿ ಹೀಗಿದೆ: 


ಒಟ್ಟು ` ಶಿಬಿರಾರ್ಥಿಗಳ 
ಶಿಬಿರಾರ್ಥಿಗಳು ಸರಾಸರಿ ಸಂಖ್ಯೆ 


೧೬೦ 
೧೬೦ 
೩೩೫ 
೧೪೧೮ 
೧೧೨೬ 
೩೯೦ 
೩೮೦ 


ಒಟ್ಟು 
೬ವರ್ಷ ೩ ತಿಂಗಳು 





ಮೇಲ್ಕಂಡ ಪಟ್ಟಿಯು ಕಾಣಿಸುವ ಹಾಗೆ, ಸರಾಸರಿ ೭೯ ಶಿಬಿರಾರ್ಥಿಗಳಂತೆ 
ಒಟ್ಟು ೩೯೩೯ ಜನ ಈ ಶಿಬಿರಗಳಲ್ಲಿ ಪಾಲ್ಗೊ ಂಡಿದ್ದಾರೆ; .ಪ್ರತಿ ಶಿಬಿರದಲ್ಲಿ ಈ 
ಸಂಖ್ಯೆಯು ಕನಿಷ್ಠ ೨೦ರಿಂದ ಗರಿಷ್ಠ ೧೬೯ರತನಕ 'ಏರಿಳಿದಿದೆ. ಗಮನಾರ್ಹ 
ಸಂಗತಿಯೆಂದರೆ, ಈ ಎಲ್ಲ ಶಿಬಿರಾರ್ಥಿಗಳೂ ರೂ. ೫೦ರಿಂದ ರೂ. ೧೫೦ರವರೆಗೆ 
ಶಿಬಿರಶುಲ್ಕ ಕೊಟ್ಟು ಬಂದವರು. ಸಾಹಿತ್ಯ - ಸಂಸ್ಕೃತಿಯ ಕಾರ್ಯಕ್ರಮಗಳಿಗೆ 
ಪ್ರೇಕ್ಷಕರೇ ಕಡಿಮೆಯಾಗುತ್ತಿದ್ದಾರೆ ಎಂಬ ಗುಲ್ಲೆ ದ್ದಿರುವ ಇವತ್ತಿ ನ ಸಂದರ್ಭದಲ್ಲಿ ಇದು 


ಚೇತೋಹಾರಿ ವಿಷಯ. 


೪೩ 


ಶಿಬಿರಾರ್ಥಿಗಳ ಹಾಗೆಯೇ, ಈ ಶಿಬಿರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗುವಂತೆ 
ನಾವು ಆಹ್ವಾನಿಸಿದ ಮಹನೀಯರೆಲ್ಲರೂ ಕೂಡಾ ಬಹಳ ಉತ್ಸಾಹದಿಂದ ನಮ್ಮೊಡನೆ 
ಬಂದು ಕೈಜೋಡಿಸಿದ್ದಾರೆ; ಯಾವ ಸಂಭಾವನೆಯೂ ಇಲ್ಲದೆ ಬಂದು ಉಪನ್ಯಾಸಗಳನ್ನು 
ನಡೆಸಿಕೊಟ್ಟಿದ್ದಾರೆ. ಹೆಚ್ಚಿನ ಶಿಬಿರಗಳಿಗೆ ನಿರ್ದೇಶಕರಾಗಿದ್ದವರು ಟಿ.ಪಿ. ಅಶೋಕ್‌ 
ಅವರು. ಉಳಿದಂತೆ ಒಟ್ಟು ೭೫ ಜನ ವಿವಿಧ ಕ್ಷೇತ್ರಗಳ ಗಣ್ಯರು ಈ ತಂಡದಲ್ಲಿ 
ಸೇರಿಕೊಂಡಿದ್ದಾರೆ. ಇವರಲ್ಲಿ ಪ್ರೊ. ಕೀರ್ತಿನಾಥ ಕುರ್ತಕೋಟಿ, ಡಾ. ಜಿ.ಎಸ್‌. 
ಶಿವರುದ್ರಪ್ಪ, ಕೆ.ವಿ. ಸುಬ್ಬಣ್ಣ, ಕಿ.ರಂ. ನಾಗರಾಜ್‌, ಡಾ. ರಾಮಚಂದ್ರ ಶರ್ಮ, ಬಿ.ವಿ. 
ಕಾರಂತ್‌, ಡಾ. ಡಿ. ಆರ್‌. ನಾಗರಾಜ್‌, ಡಾ. ವಿವೇಕ ರೈ, ಡಾ. ಸಿ.ಎನ್‌. 
ರಾಮಚಂದ್ರನ್‌, ಡಾ. ಗಿರಡ್ಡಿ ಗೋವಿಂದರಾಜ್‌, ಡಾ. ಕೆ.ವಿ. ನಾರಾಯಣ, ಡಾ. 
ಒ.ಎಲ್‌.ನಾಗಭೂಷಣ ಸ್ವಾಮಿ, ಡಾ. ಪ್ರಭುಸ್ವಾಮಿಮಠ, ಡಾ. ಬಸವರಾಜ ಕಲ್ಗುಡಿ, 
ಎಸ್‌.ಆರ್‌. ವಿಜಯಶಂಕರ, ಡಾ. ವಿಜಯಾ ದಬ್ಬೆ, ವೈದೇಹಿ ಮೊದಲಾದವರೆಲ್ಲ 
ಇದ್ದಾರೆ. ; 
ಶಿಬಿರದ ಖರ್ಚುವೆಚ್ಚಗಳನ್ನು ನೀನಾಸಮ್‌ ತನ್ನ ಆದಾಯದ ಮಿತಿಯಲ್ಲಿ 


...' ಸಾಧ್ಯವಾದಷ್ಟೂ ಮಿತವ್ಯಯದಿಂದ ನಡೆಸುತ್ತ ಬಂದಿದೆ. ಇದುವರೆಗೆ ಆದ ವೆಚ್ಚಗಳ 


ಒಂದು ಸ್ಥೂಲ ಚಿತ್ರ ಹೀಗಿದೆ: 









ವರ್ಷ ಒಟ್ಟು ನೀನಾಸಮ್‌ನಿಂದ ಶಿಬಿರವೊಂದಕ್ಕೆ 
ಶಿಬಿರಗಳು ಒಟ್ಟು ಖರ್ಚು-ರೂ. ಸರಾಸರಿ ಖರ್ಚು 









೧೯೯೨ - ೨ ಕ ೨೫,೪೦೦ ೧೨,೭೦೦ 












೧೯೯೩ ೨ ೨೬,೪೫೦ ೧೩,೨೨೫ 
೧೯೯೪ (ಗತ; | ೬೭,೪೫೪ ....೧೧,೨೪೨ 
೧೯೯೫ ೧೬ ೧,೮೨,೦೫೪ . ೧೧,೩೭೮ 
೧೯೯೬ ೧೩ ೧,೦೬,೫೮೯ ೮,೧೯೯ 
೧೯೯೭ ೭ ೬೨,೦೪೨ ೮,೮೬೩ 
೧೯೯೮ . ಲ ೨೭,೭೦೮ | ೬,೯೨೭ 
ಮಾರ್ಚ್‌ವರೆಗೆ - 







ಹು ಸರಾ ಯು ಯಜ ಬೂಸ” 
ಓಟ್ಟು . ೫೦ ೪,೯೭,೬೯೭ ೯,೯೫೪ 
೬ ವರ್ಷ ೩ ತಿಂಗಳು 










ಈ ಖರ್ಚಿನಲ್ಲಿ ಸುಮಾರು ಮುಕ್ಕಾಲು ಭಾಗದಷ್ಟು ಶಿಬಿರಾರ್ಥಿಗಳಿಗೆ ಹಂಚಿದ 


ಪುಸ್ತಕ - ಪಠ್ಯ ಸಾಮಗ್ರಿಗಳದ್ದೇ ಆಗಿದೆ; ಉಳಿದದ್ದು ಪ್ರಯಾಣ ಇತ್ಯಾದಿ ವೆಚ್ಚಗಳು. 


ಲಲ 


ಪ್ರತಿಯೊಂದು ಶಿಬಿರಕ್ಕೂ ಇದುವರೆಗೆ ನೀನಾಸಮ್‌ ತನ್ನ ಕಡೆಯಿಂದ ಸರಾಸರಿ ರೂ. 
೯,೯೫೪ರಷ್ಟು ವೆಚ್ಚ ಮಾಡಿದೆ; ಸುಮಾರು ಇಷ್ಟೇ ಹಣವನ್ನು ಪ್ರತಿ ಶಿಬಿರಕ್ಕೂ ಆಯಾ 
ಊರಿನ ಸ್ಥಳೀಯ ಸಂಘಟನೆಗಳು ಖರ್ಚುಮಾಡಿವೆಯೆಂದು ನಮ್ಮ ಅಂದಾಜು. 

ಇದಲ್ಲದೆ, ಈ ಎಲ್ಲ ಅಂಕಿಅಂಶಗಳ ಆಚೆಗೆ, ಈ ಶಿಬಿರಗಳಿಂದ ನೀನಾಸಮ್‌ 
ಹಲವು ಹೊಸ ಪಾಠಗಳನ್ನು ಕಲಿತುಕೊಂಡಿದೆ; ಹಲವು ರೀತಿಯ ಲಾಭಗಳು ನಮಗೆ 
ಇದರಿಂದಾಗಿವೆ. ಮೊದಲನೆಯದಾಗಿ, ಈ ಎಲ್ಲ ಶಿಬಿರಾರ್ಥಿಗಳು ಮತ್ತು ಸಂಘಟಕರ 
ಸಂಪರ್ಕದಿಂದಾಗಿ ನೀನಾಸಮ್‌ನ ಬಳಗ ಹಿಗ್ದಿದೆ, ವಿಸ್ತರಿಸಿದೆ. ಎರಡನೆಯದಾಗಿ, 
ಸಾಧಾರಣವಾಗಿ ಸಾಹಿತ್ಯದ ಸಭೆ-ಸಂಕಿರಣಗಳಿಗೆ ಬಾರದಂತಹ ಹಲವು ಜನರು ಈ 
ಶಿಬಿರಗಳಿಗೆ ಬಂದಿದ್ದಾರೆ. ಈ ಕಾರಣದಿಂದ ಈ ಶಿಬಿರಗಳಲ್ಲಿ ಸಾಹಿತ್ಯ- ಸಂಸ್ಕೃತಿಗಳನ್ನು 
ಕುರಿತು ನಡೆಯುವ ಚರ್ಚೆಗಳೇ ಚರ್ವಿತಚರ್ವಣದಿಂದ ಸಾಕಷ್ಟು ಬೇರೆಯಾಗಿದ್ದು 
ಹಲವೊಮ್ಮೆ ತೀರಾ ಹೊಸ ಹೊಳಹುಗಳು ಲಭ್ಯವಾಗಿವೆ. ನಮ್ಮೊಡನೆ ಬಂದ ಎಲ್ಲ 
ಸಂಪನ್ಮೂಲ ವ್ಯಕ್ತಿಗಳೂ ಇಂಥ ಹೊಸತನವನ್ನು ಈ ಶಿಬಿರಗಳಲ್ಲಿ ಅನುಭವಿಸಿದ್ದಾರೆ; 
ಇದರಿಂದ ತಮಗೂ ಉಪಯೋಗವಾಗಿದೆ ಎಂಬ ಮಾತನ್ನು ಹಲವೊಮ್ಮೆ ಆಡಿದ್ದಾರೆ. 
ಎಲ್ಲಕ್ಕಿಂತ ಮುಖ್ಯವಾಗಿ, ಶಾಲೆ - ಕಾಲೇಜುಗಳ ಚೌಕಟ್ಟಿನ ಆಚೆಗೆ, ಅಕಡೆಮಿಕ್‌ 
ಸಂಕಿರಣಗಳ ಸೀಮಿತ ವ್ಯಾಪ್ತಿಯ ಹೊರಗೆ, ನಡೆಸಬಹುದಾದ ಹೊಸ ಅನೌಪಚಾರಿಕ 
ಶಿಕ್ಷಣವೊಂದರ ಸಾಧ್ಯತೆ ಈ ಶಿಬಿರಗಳಿಂದಾಗಿ ನಮಗೆ ಕಾಣಿಸತೊಡಗಿದೆ.. 

ಈ ಎಲ್ಲ ಸಂತೋಷಗಳೊಂದಿಗೆ, ನೀನಾಸಮ್‌ ಪ್ರತಿಷ್ಠಾನವು ತನ್ನ ಐವತ್ತನೆಯ 
` ಶಿಬಿರವನ್ನು ಮುಗಿಸಿ ಮುಂದಿನ ಕಾರ್ಯಕ್ರಮಗಳತ್ತ ಉತ್ಸಾಹದಿಂದ ಎದುರು 
ನೋಡುತ್ತಿದೆ. 














ಅಕ್ಷರ ಪ್ರಕಾಶನ - ಹೊಸ ಪುಸ್ತಕ 
ಸತೀಶ ಚಪ್ಪರಿಕೆ ಮತ್ತು ಅ.ನ. ಯಲ್ಲಪ್ಪ ರೆಡ್ಡಿ ಅವರ 


ಮತ್ತೊಂದು ಮೌನ ಕಣಿವೆ 


ಪ್ರಸ್ತುತ ಸಂದರ್ಭದಲ್ಲಿ ಕನ್ನಡ ನಾಡನ್ನು ಕಾಡುತ್ತಿರುವ ಪರಿಸರ ಸಮಸ್ಯೆಗಳ ವಿಶ್ಲೇಷಣೆ - ಬರಹಗಳು: 
ಹಸಿರ ಹೊಸಕುವ ಗಣಿಗಳು, ನೆಲ್ಲಿಬೀಡು ಗಂಗಡಿಕಲ್ಲು ಏಕೆ ಬೇಡ?, ಮಲೆನಾಡಿನಲ್ಲಿ ಚಿನ್ನ ಶೋಧದ 
ಆತಂಕಗಳು, ಪತನದ ಹಾದಿಯಲ್ಲಿ ಪಶ್ಚಿಮಘಟ್ಟ, ಮಹದಾಯಿ ಮತ್ತೊಂದು ಮೌನ ಕಣಿವೆ, 
ಕಪಿಲೆಯ ಕಣ್ಣೀರಿನ ಕಥೆ, ವಿಷನಗರವಾಗುತ್ತಿರುವ ಉದ್ಯಾನ-ನಗರಿ, ದುರಂತದೆಡೆಗೆ ಸಿಗಡಿ ಕೃಷಿ, 
ಕೊಜೆಂಟ್ರಿಕ್ಸ್‌.- ದೀಪದ ಕೆಳಗಿನ ಕತ್ತಲು, ಸಮಸ್ಯೆಗಳ ಸುಳಿಯಲ್ಲಿ ಮಹಾ ಸಾಗರಗಳು, 
ಮರೆಯಾಗುತ್ತಿರುವ ಮಹತ್ವದ ಮಳೆಕಾಡುಗಳು, ರಿಯೋ....ನಂತರದ ಐದು ವರ್ಷಗಳು. ಆಕಾರ: 
ಡೆಮ್ಮಿ ಅಷ್ಟ. ಪುಟ ೮೪. ಬೆಲೆ : ರೂಪಾಯಿ ನಲವತ್ತು 





` ಅಕ್ಷರ ಪ್ರಕಾಶನ 
ಹೆಗ್ಗೋಡು (ಸಾಗರ) ಕರ್ನಾಟಕ - ೫೭೭ ೪೧೭ 





ಈಚಿನ ಪ್ರಕಟಣೆಗಳು 


ಇ. ನವ್ಯಾಲೋಕ 


(ಮುನ್ನುಡಿಗಳು- ಡಾ. ಯು.ಆರ್‌. ಅನಂತಮೂರ್ತಿ) ರೂ.೯೦ 
೨. ವಚನ ವಿನ್ಯಾಸ 

(ವಿಮರ್ಶೆ- ಗಿರಡ್ಡಿ ಗೋವಿಂದರಾಜ) ರೂ.೪೫ 
೩. ಸಹ್ಯಾದ್ರಿ ಕಾಂಡ 

(ನಾಟಕ - ಅಕ್ಷರ ಕೆ.ವಿ.) ರೂ.೪೦ 
೪. ಇಂದಿನ ಹೆಜ್ಜೆ 

(ವಚನ ಸಾಹಿತ್ಯ ವಿಮರ್ಶ-ಓ.ಎಲ್‌.ನಾಗಭೂಷಣಸ್ವಾಮಿ) ರೂ.೪೦ 
೫. ಮತ್ತೊಂದು ಮೌನ ಕಣಿವೆ 

ಪರಿಸರ ಸಂಬಂಧಿ ಬರಹಗಳು 

ಸತೀಶ ಚಪ್ಪರಿಕೆ ಮತ್ತು ಅ.ನ. ಯಲ್ಲಪ್ಪ ರೆಡ್ಡಿ ರೂ.೪೦ 





ಮುಂದಿನ ಪ್ರಕಟಣೆಗಳು 

೧. ಅಭಿನವಗುಪ್ತ 

ಅಕ್ಷರ ಚಿಂತನ ಮಾಲೆ - ಪಾದೇಕಲ್ಲು ನರಸಿಂಹ ಭಟ್ಟ 
೨. ಮಾನುಷಿಯ ಮಾತು 

ಅಕ್ಷರ ಚಿಂತನ ಮಾಲೆ - ಮಧುಕಿಶ್ವರ್‌ ಅವರ ಬರಹಗಳು 

ಅನುವಾದ: ಎಲ್‌.ಜಿ. ಮೀರಾ 
೩. ಅಪರೂಪದ ಹಕ್ಕಿ 

ಅಕ್ಷರ ಕವಿಸಂಧಾನ ಮಾಲೆ - ಅಸ್ಸಾಮಿ ಕವಿತೆಗಳು 

ಅನುವಾದ: ಕೃಷ್ಣ ಪಾಟೀಲ 
"ಕ್ಸಿ ನಡೆದದ್ದೇ ದಾರಿ 

_ ಕವನ ಸಂಕಲನ - ಶಾ. ಬಾಲುರಾವ್‌ 


ಸ 


೧೮೧೮೯1೯1೦೯೨ ೦೯ : 


0೦೦% 15೯೪0, ತ 1 0. 5೧0/4 & 11401 





